CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೬, ೨೦೦೩ (ಆಶ್ವಯುಜ ೨೪, ಶಕ ವರ್ಷ ೧೯೨೫) 








ಸಂಚಿಕೆ ೪೧ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾಗಿ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು. 


ಕಂದಾಯ ಸಚಿವಾಲಯ 
ವಿಷಯ: ಶ್ರೀ ಸ್ವರ್ಣಾಂಬ ವಿದ್ಯಾ ಸಮಿತಿ, ಹೊನ್ನುಡಿಕೆ, ತುಮಕೂರು ತಾಲ್ಲೂಕ್‌, ಈ ಸಂಸ್ಥೆಗೆ ನೇಮಕವಾಗಿದ್ದ ಆಡಳಿತಾಧಿಕಾರಿ 
ಅವಧಿ ವಿಸ್ತರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 70 ಮುನೊಸೊ 96, ದಿನಾಂಕ: 30-8-97. 
2. ಸರ್ಕಾರಿ ಆದೇಶ ಸಂಖ್ಯೆ:ಕಂಇ 70 ಮುನೊಸೊ 96, ದಿನಾಂಕ:17-4-98, 13-11-98, 4-5-99 ಮತ್ತು 
13-10-2000, 25-4-2001, 25-4-2001, 12-10-2001, 4-5-2002 ಮತ್ತು 26-2-2003. 
3. ಆಡಳಿತಾಧಿಕಾರಿ, ಶ್ರೀ ಸ್ವರ್ಣಾಂಬ ವಿದ್ಯಾ ಸಮಿತಿ, ಹೊನ್ನುಡಿಕೆ ತುಮಕೂರು ತಾಲ್ಲೂಕು ರವರ ಪತ್ರ ಸಂಖ್ಯೆ: 
95-2002. 
ಪ್ರಸ್ತಾವನೆ: 
ಓದಲಾದ ಸರ್ಕಾರಿ ಆದೇಶ (1ರಲ್ಲಿ ತುಮಕೂರು ಉಪ ವಿಭಾಗದ ವಿಭಾಗಾಧಿಕಾರಿಯನ್ನು ಶ್ರೀ ಸ್ವರ್ಣಾಂಬ ವಿದ್ಯಾ ಸಮಿತಿ 
ಹೊನ್ನುಡಿಕೆ ಇದರ ವ್ಯವಹಾರಗಳನ್ನು ಸರಿಪಡಿಸಲು ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿತ್ತು. ಹಾಗೂ ಓದಲಾದ 
(2)ರ ಸರ್ಕಾರಿ ಆದೇಶದಲ್ಲಿ ಕಾಲ ಕಾಲಕ್ಕೆ ಆಡಳಿತಾಧಿಕಾರಿಯ ಅವಧಿಯನ್ನು ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. 
ಓದಲಾದ (3)ರ ಪತ್ರದಲ್ಲಿ ಆಡಳಿತಾಧಿಕಾರಿಗಳು, ಸ್ವರ್ಣಾಂಬ ವಿದ್ಯಾ ಸಮಿತಿ, ಹೊನ್ನುಡಿಕೆ ಇವರು ಪ್ರಸ್ತಾವನೆಯನ್ನು ಕಳುಹಿಸಿ, 
ಸದರಿ ಸಂಸ್ಥೆ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಮಿತಿಯ ಶಾಲೆಯನ್ನು ಸರ್ಕಾರವೇ ವಹಿಸಿಕೊಳ್ಳಬೇಕು. ಅಲ್ಲಿಯವರೆಗೆ 
ಆಡಳಿತಾಧಿಕಾರಿಯವರ ಅವಧಿಯನ್ನು ವಿಸ್ತರಿಸಲು ಕೋರಿದ್ದಾರೆ. ಆಡಳಿತಾಧಿಕಾರಿಯ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 70 ಮುನೊಸೊ 96, ಬೆಂಗಳೂರು, ದಿನಾಂಕ: 4ನೇ ಸೆಪ್ಟೆಂಬರ್‌ 2003 
ಸರ್ಕಾರವು ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27(ಎ) ಪ್ರಕಾರ ಶ್ರೀ ಸ್ವರ್ಣಾಂಬ ವಿದ್ಯಾ ಸಮಿತಿ, ಹೊನ್ನುಡಿಕೆ, 
ತುಮಕೂರು ತಾಲ್ಲೂಕ್‌, ಈ ಸಂಸ್ಥೆಗೆ ನೇಮಕವಾದ ಆಡಳಿತಾಧಿಕಾರಿಯವರ ಅವಧಿಯನ್ನು ದಿನಾಂಕ:1-3-2003ರಿಂದ 6 ತಿಂಗಳ ಅವಧಿಗೆ 
ಅಥವಾ ಚುನಾವಣೆ ನಡೆಸಿ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ವಿಸ್ತರಿಸಿದೆ. 
ವಿಸ್ತರಿಸಿದ ಅವಧಿಯೊಳಗೆ ಸದರಿ ಸಂಸ್ಥೆಗೆ ಚುನಾವಣೆ ನಡೆಸಲು ಕ್ರಮ ಕೈಗೊಳ್ಳಬೇಕೆಂದು ಆಡಳಿತಾಧಿಕಾರಿಯವರಿಗೆ ಸರ್ಕಾರವು 
ಆದೇಶಿಸಿದೆ. 


(21 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1213 ಸಿ. ಚನ್ನೇಗೌಡ 
ಪೀಠಾಧಿಕಾರಿ, ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ: ಕರ್ನಾಟಕ ಅರಣ್ಯ ಇಲಾಖೆಯ ಕೆಲವು ಅನುಪಯುಕ್ತ ಟಿಂಬರ್‌ ಡಿಪೋಗಳನ್ನು ಮುಚ್ಚುವ ಬಗ್ಗೆ. 
ಓದಲಾಗಿದೆ: 1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿರವರ ಪತ್ರದ ಸಂಖ್ಯೆ: ಎ6/ಸಿಆರ್‌-97/ಶ್ರೀಗಂಧ/2002-03, 
ದಿನಾಂಕ: 19-6-2003. 
2. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ರಕ್ಷಣೆ ಮತ್ತು ನಿರ್ವಹಣೆ) ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಎ6/ಎ/ಶ್ರೀಗಂದ/ವಿವ-1/2002-03, ದಿನಾಂಕ: 16-5-2003. 


( ೧೩೬೯) 


೧೩೭೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ - ೧ 





ಮೇಲೆ (1) ರಲ್ಲಿ ಓದಲಾದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿರವರ ಪತ್ರದಲ್ಲಿ ಶ್ರೀಗಂಧದ ದಾಸ್ತಾನು ಪ್ರಮಾಣ 
ಇಳಿಮುಖ ಆಗಿರುವ ಡಿಪೋಗಳನ್ನು ಮುಂದುವರೆಸುವ ಮತ್ತು ಮುಚ್ಚುವ ಬಗ್ಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ರಕ್ಷಣೆ ಮತ್ತು 
ನಿರ್ವಹಣೆ), ಬೆಂಗಳೂರು ಇವರಿಂದ ವರದಿಯನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಮೇಲೆ ()ರಲ್ಲಿ ಓದಲಾದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ರಕ್ಷಣೆ ಮತ್ತು ನಿರ್ವಹಣೆ) ಬೆಂಗಳೂರು ರವರ ಪತ್ರದಲ್ಲಿ 
ಮಡಿಕೇರಿ ವಿಭಾಗದ ಕುಶಾಲನಗರ ಶ್ರೀಗಂಧದ ಡಿಪೋದಲ್ಲಿ ದಾಸ್ತಾನಿನ ಪ್ರಮಾಣ ಕಡಿಮೆ ಇದ್ದುದರಿಂದ ಸರ್ಕಾರ ಆದೇಶದ ಸಂಖ್ಯೆ: 
ಅಪಜೀ 115 ಎಫ್‌ಡಿಪಿ 2001, ದಿನಾಂಕ: 19-11-2002ರಲ್ಲಿ ರದ್ದು ಮಾಡಿರುವ ಡಿಪೋಗಳಲ್ಲಿ ಕುಶಾಲನಗರ ಶ್ರೀಗಂಧದ ಕೋಠಿಯೂ 
ಸಹ ಸೇರಿರುತ್ತದೆ. ಭದ್ರಾವತಿ ವಿಭಾಗದ ತರೀಕೆರೆ ಶ್ರೀಗಂಧದ ಡಿಪೋ, ಶಿವಮೊಗ್ಗ ಶ್ರೀಗಂಧದ ಡಿಪೋಗೆ ಹತ್ತಿರವಾಗಿರುವುದರಿಂದ ಹಾಗೂ 
ಸದರಿ ಡಿಪೋಗಳಲ್ಲಿ ಅರಣ್ಯ ಮೊಕದ್ದಮೆ ಪ್ರಕರಣಗಳಿಗೆ ಸೇರಿದ ಮಾಲು ಇಲ್ಲದಿರುವುದರಿಂದ ತರೀಕೆರೆ ಶ್ರೀಗಂಧದ ಡಿಪೋವನ್ನು ತಕ್ಷಣ 
ಮುಚ್ಚಬಹುದೆಂದು ಹಾಗೂ ಹಾಸನದ ಶ್ರೀಗಂಧದ ಕೋಡಿಯಲ್ಲಿ ದಾಸ್ತಾನಿನ ಪ್ರಮಾಣ ಇಳಿಮುಖವಾಗುತ್ತಿರುವುದರಿಂದ ಇನ್ನು ಮುಂದೆ 
ಹಾಸನ ಶ್ರೀಗಂಧದ ಡಿಪೋವನ್ನು ಸಹ ಮುಚ್ಚಲು ಆದೇಶ ಹೊರಡಿಸುವಂತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿರವರು 
ಸರ್ಕಾರವನ್ನು ಕೋರಿರುತ್ತಾರೆ. 

ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 9 ಎಫ್‌ಎಸ್‌ಡಬ್ಲ್ಯೂ 2002, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌ 2003 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಭದ್ರಾವತಿ ವಿಭಾಗದ ತರೀಕೆರೆ ಶ್ರೀಗಂಧದ ಡಿಪೋ ಮತ್ತು ಹಾಸನದ ಶ್ರೀಗಂಧದ 
ಡಿಪೋವನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲು ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ವಿ. ಜಯಲಕ್ಷ್ಮಿ 
ಪಿ.ಆರ್‌. 1214 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ: ಕೆ.ಸಿ.ಸಿ. ಬ್ಯಾಂಕ್‌ ಧಾರವಾಡ ಇದರ ಪುನಶ್ಚೇತನಗೊಳಿಸಲು ಬೆಳೆಸಾಲ: ಮಧ್ಯಾಮಾವಧಿ ಸಾಲದ ಮೇಲಿನ ಬಡ್ಡಿ 
ಮನ್ನಾ ಕುರಿತು. 
ಓದಲಾಗಿದೆ: ಸಚಿವ ಸಂಪುಟದ ತೀರ್ಮಾನ ದಿನಾಂಕ:28.8.2003. 
ಪ್ರಸ್ತಾವನೆ: 

ಧಾರವಾಡ ಕೆ.ಸಿ.ಸಿ. ಬ್ಯಾಂಕು ರೈತರಿಗೆ ಬೆಳೆ ಸಾಲಗಳನ್ನು ನೀಡಿದ್ದು ಪ್ರಕೃತಿ ವಿಕೋಪದಿಂದ ಬೆಳೆ ವಿಫಲವಾದ ಪ್ರಯುಕ್ತ ಸಾಲ 
ವಸೂಲಿಯಾಗದೆ ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿಯು ಅಪಾಯಕಾರಿ ಹಂತವನ್ನು ಮುಟ್ಟಿದೆ. ಈ ಬ್ಯಾಂಕು ಬ್ಯಾಂಕಿಂಗ್‌ ರೆಗ್ಯುಲೇಶನ್‌ ಆ್ಯಕ್ಸ್‌ 
1949ರ ಕಲಂ 11(1)ರ ವ್ಯಾಪಿಗೆ ಒಳಪಟ್ಟಿದ್ದು ಆರ್‌.ಬಿ.ಐ. ದಿನಾಂಕ 31.03.2004ರವರೆಗೆ ಸದರಿ ಕಲಂನಿಂದ ವಿನಾಯಿತಿ ನೀಡಿರುತ್ತದೆ. 
ದಿನಾಂಕ 31.03.2003ಕ್ಕೆ ಎಲ್ಲಾ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸುಸ್ತಿ ಸಾಲಗಳ ಪ್ರಮಾಣವು 169.57 ಕೋಟಿ ರೂಗಳಿರುತ್ತದೆ ಹಾಗೂ 
ಸದರಿ ಸಾಲಗಳ ಮೇಲಿನ ಸಂಚಿತವಾಗಿರುವ ಬಡ್ಡಿ ಪ್ರಮಾಣವು ರೂ.102.89 ಕೋಟಿಗಳಾಗಿರುತ್ತದೆ. ಈ ಸುಸ್ತಿ ಸಾಲಗಳ ಮೇಲಿನ 
ಬಡ್ಡಿಯನ್ನು ಪೂರ್ಣವಾಗಿ ಮನ್ನಾ ಮಾಡಿದಲ್ಲಿ ಶೇ.50 ರಷ್ಟು ಸುಸ್ತಿ ಸಾಲಗಳು ವಸೂಲಿಯಾಗಬಹುದೆಂದು ಅಂದಾಜು ಮಾಡಲಾಗಿದೆ. 
ಇದರಿಂದ ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿಯು ಗಣನೀಯವಾಗಿ ಸುಧಾರಣೆಯಾಗಿ ರೈತರಿಗೆ ಪುನಃ ಸಾಲವನ್ನು ನೀಡುವ ಶಕ್ತಿಯನ್ನು 
ಪಡೆಯುತ್ತದೆ ಎಂದು ಭಾವಿಸಲಾಗಿದೆ. ಆದ್ದರಿಂದ ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ರೈತರಿಗೆ ನೀಡಿರುವ ಎಲ್ಲಾ ಸುಸ್ತಿ 
ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲಗಳ ಮೇಲಿನ ಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲು ಸರ್ಕಾರವು ತೀರ್ಮಾನಿಸಿದೆ. 

ಆದ್ದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಎಂಡಬ್ಲ್ಯೂ: 293 ಸಿಸಿಬಿ 2003, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌ 2003 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಕೆ.ಸಿ.ಸಿ. ಬ್ಯಾಂಕ್‌ ನಿ, ಧಾರವಾಡ ಇದರ ದಿನಾಂಕ 
30.06.2003ಕ್ಕೆ ಬಾಕಿಯಿರುವ ಎಲ್ಲಾ ಸುಸ್ತಿ ಬೆಳೆಸಾಲ ಮತ್ತು ಮಧ್ಯಮಾವಧಿ ಸಾಲಗಳ ಮೇಲಿನ ಪೂರ್ತಿ ಬಡ್ಡಿಯನ್ನು ಮನ್ನಾ ಮಾಡಲು 
ಮಂಜೂರಾತಿ ನೀಡಿದೆ. ಈ ಸೌಲಭ್ಯವು ದಿನಾಂಕ 31.03.2004ರೊಳಗೆ ಪೂರ್ಣವಾಗಿ ಅಸಲನ್ನು ಮರುಪಾವತಿ ಮಾಡುವ ರೈತರಿಗೆ ಮಾತ್ರ 
ಲಭ್ಯವಿರುತ್ತದೆ. 

ಈ ಸಂಬಂಧದ ನಷ್ಟವನ್ನು ಸರ್ಕಾರ, ಅಪೆಕ್ಸ್‌ ಬ್ಯಾಂಕ್‌ ಮತ್ತು ಕೆ.ಸಿ.ಸಿ.ಬ್ಯಾಂಕು ಅನುಕ್ರಮವಾಗಿ ಶೇ. 50 : 25 : 25ರ 
ಅನುಪಾತದಲ್ಲಿ ಭರಿಸತಕ್ಕದ್ದು, ಶೇ.50ರ ಸರ್ಕಾರದ ವಂತಿಕೆಯನ್ನು ಭರಿಸಲು ರೂ.25.00 ಕೋಟಿ (ರೂ. ಇಪ್ಪತ್ತೈದು ಕೋಟಿಗಳು ಮಾತ್ರ) 
ಗಳ ಪಾವತಿಗೆ ಮಂಜೂರಾತಿ ನೀಡಿದೆ. 

ಕೆ.ಸಿ.ಸಿ. ಬ್ಯಾಂಕು ಸಹಕಾರ ಸಂಘಗಳ ನಿಬಂಧಕರ ಮೂಲಕ ಸುಸ್ತಿಸಾಲದ ಮೊಬಲಗು ರೂ.169.57ಗಳ ವಸೂಲಾತಿ ಬಗ್ಗೆ 
ಪ್ರಗತಿ ತಃಖ್ರೆಗಳನ್ನು ಸಾಲವಾರು ಮತ್ತು ರೈತವಾರು ಪ್ರತಿ ತಿಂಗಳು ಸಹಕಾರ ಇಲಾಖೆ ಮತ್ತು ಆರ್ಥಿಕ ಇಲಾಖೆಗೆ ಸಲ್ಲಿಸತಕ್ಕದ್ದು ಮತ್ತು 
ಅಸಲು ವಸೂಲಿಯಾದ ನಂತರ ಬಡ್ಡಿ ಮನ್ನಾ ಮೊಬಲಗನ್ನು ಸರ್ಕಾರದಿಂದ ಪಡೆಯಲು ಬಿಲ್ಲನ್ನು ಸಲ್ಲಿಸತಕ್ಕದ್ದು. 


ಭಾಗ -೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ೧೩೭೧ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ/1206ವೆಚ್ಚ-2/03 ದಿನಾಂಕ:15-09-03ರಲ್ಲಿ ಸಹಮತಿ ಪಡೆದು 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1215 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ವಿಷಯ: ಗುಲ್ಬರ್ಗಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪುನಶ್ಚೇತನಕ್ಕಾಗಿ ಷೇರು ಬಂಡವಾಳ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: ಸಚಿವ ಸಂಪುಟದ ತೀರ್ಮಾನ ಸಂಖ್ಯೆ: ಸಿ.276, ದಿನಾಂಕ:28.8.2003. 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮೂರು ವರ್ಷಗಳಿಂದ ಸತತ ಬರ ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕು ರೈತರಿಗೆ ನೀಡಿರುವ ಸಾಲ ವಸೂಲಿಯಾಗದೆ ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿಯು ತುಂಬಾ ಸಂಕಷ್ಟದಲ್ಲಿದ್ದು, ಈ ಬ್ಯಾಂಕು ಬ್ಯಾಂಕಿಂಗ್‌ 
ನಿಯಂತ್ರಣ ಕಾಯ್ದೆ 1949ರ ಕಲಂ 11(1)ರ ವ್ಯಾಪ್ತಿಗೆ ಒಳಪಟ್ಟಿದ್ದು ಆರ್‌.ಬಿ.ಐ. ದಿನಾಂಕ: 31.03.2004ರವರೆಗೆ ಸದರಿ ಕಲಂ ನಿಂದ 
ವಿನಾಯಿತಿ ನೀಡಿರುತ್ತದೆ. ಸರ್ಕಾರವು ಈ ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಹಾಗೂ ಇದರ ಪುನಶ್ಚೇತನಕ್ಕಾಗಿ ಷೇರು 
ಬಂಡವಾಳ ರೂಪದಲ್ಲಿ ರೂ. 3-00 ಕೋಟಿಗಳನ್ನು ಮಂಜೂರು ಮಾಡಲು ತೀರ್ಮಾನಿಸಿದೆ. ಅದರಂತೆ ಈ ಆದೇಶವನ್ನು 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ: 294 ಸಿಸಿಬಿ 2003, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌ 2003 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಗುಲ್ಬರ್ಗಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿಯಮಿತ 
ಇದಕ್ಕೆ ಸರ್ಕಾರದಿಂದ ಷೇರು ಬಂಡವಾಳ ರೂಪದಲ್ಲಿ ರೂ.193.00 ಲಕ್ಷಗಳನ್ನು ಮೊದಲ ಕಂತಾಗಿ (ರೂ. ಒಂದುನೂರ ತೊಂಬತ್ತ 
ಮೂರು ಲಕ್ಷಗಳು ಮಾತ್ರ) ಮಂಜೂರು ಮಾಡಿದೆ. 

ಈ ಹಣವನ್ನು ಸಹಕಾರ ಸಂಘಗಳ ನಿಬಂಧಕರು ಹಣ ಸ್ವೀಕೃತಿ ರಸೀತಿಯ ಮೇಲೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಸಹಕಾರ ಇಲಾಖೆ, ಇವರ ಮೇಲು ರುಜು ಪಡೆದು ಪಡೆಯತಕ್ಕದ್ದು. 

ಈ ಉದ್ದೇಶಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 4425 ಸಹಕಾರದ ಮೇಲಣ ಬಂಡವಾಳ ವೆಚ್ಚ 108 ಇತರ ಸಹಕಾರ 
ಸಂಸ್ಥೆಗಳಲ್ಲಿ ಬಂಡವಾಳ ಹೂಡಿಕೆ 132 ಬಂಡವಾಳ ವೆಚ್ಚಗಳು (ಲೆಕ್ಕಶೀರ್ಷಿಕೆ 4425-00-108-0-49) (ಯೋಜನೆ) ಇದರಡಿಯಲ್ಲಿ 
ಭರಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:1215/ವೆಚ್ಚ-2:03 ದಿನಾಂಕ:11-9-2003 ರಂತೆ ಸಹಮತಿಯನ್ನು ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1216 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ವಿಷಯ: ಪಿಕಾರ್ಡ್‌ ಬ್ಯಾಂಕುಗಳು ನೀಡಿರುವ ದೀರ್ಫಾವಧಿ ಸಾಲಗಳ ಮೇಲಿನ ಬಡ್ಡಿ ರಿಯಾಯಿತಿ. 
ಓದಲಾಗಿದೆ: ಸಚಿವ ಸಂಪುಟದ ತೀರ್ಮಾನ ಸಂಖ್ಯೆ: ಸಿ-276, ದಿನಾಂಕ:28.8.2003. 
ಪೀಠಿಕೆ: 

ರಾಜ್ಯದಲ್ಲಿ ಸತತ ಮೂರು ವರ್ಷಗಳಿಂದ ಇರುವ ಬರಗಾಲವು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ (ಪಿಕಾರ್ಡ್‌) 
ಬ್ಯಾಂಕುಗಳಿಂದ ದೀರ್ಫಾವಧಿ ಸಾಲ ಪಡೆದಿರುವ ರೈತರ ಮರುಪಾವತಿ ಸಾಮರ್ಥ್ಯವನ್ನು ಕುಂಠಿತಗೊಳಿಸಿದೆ. ಕೃಷಿ ಉತ್ಪನ್ನಗಳ ಬೆಲೆ ಕುಸಿತ 
ಮತ್ತು ಕೆಲವು ಬೆಳೆಗಳಿಗೆ ತಗುಲಿರುವ ರೋಗಗಳು ರೈತರ ದುಃಖವನ್ನು ಇಮ್ಮಡಿಗೊಳಿಸಿವೆ. ದಿನಾಂಕ: 31.03.2003ಕ್ಕೆ ಕಸ್ಕಾರ್ಡ್‌ ಬ್ಯಾಂಕು 
ದೃಢೀಕರಿಸಿದ ತಃಖ್ತೆ ಪ್ರಕಾರ ಸುಸ್ತಿ ಅಸಲು ತಗಾದೆ 233.75 ಕೋಟಿರೂ ಮತ್ತು ಚಾಲ್ತಿ ಅಸಲು ತಗಾದೆ 80.39 ಕೋಟಿರೂ ಇದ್ದು 
ಇದಕ್ಕನುಗುಣವಾಗಿ ಸುಸ್ವಿಸಾಲಗಳ ಮೇಲಿನ ಬಡ್ಡಿಯು 178.32 ಕೋಟಿರೂ ಮತ್ತು ಚಾಲ್ತಿ ಸಾಲಗಳ ಮೇಲಿನ ಬಡ್ಡಿಯು 87.93 
ಕೋಟಿರೂ ಇರುತ್ತದೆ. ಪ್ರಸಕ್ತ ರೈತರ ಸಂಕಷ್ಟವನ್ನು ಪರಿಗಣಿಸಿ ರೈತರು ದಿನಾಂಕ 31.03.2003ಕ್ಕೆ ಬಾಕಿಯಿರುವ ಚಾಲ್ತಿ ಸಾಲಿನ ಅಸಲನ್ನು 
ಶೇ.9 ರ ಬಡ್ಡಿ ಸಹಿತ ಪಿಕಾರ್ಡ್‌ ಬ್ಯಾಂಕುಗಳಿಗೆ ಮರುಪಾವತಿಸಿದಲ್ಲಿ ಶೇ.9ಕ್ಕಿಂತ ಹೆಚ್ಚಿನ ಸರಾಸರಿ ಶೇ.5.5 ರಷ್ಟು ಬಡ್ಡಿಯನ್ನು 
ಮನ್ನಾ/ರಿಯಾಯಿತಿ ಮಾಡಲು ಸರ್ಕಾರವು ತೀರ್ಮಾನಿಸಿರುತ್ತದೆ. 

ಆದುದರಿಂದ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲೂ 115 ಸಿಎಲ್‌ಎಸ್‌ 2002, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌ 2003 
ದಿನಾಂಕ 31.03.2003ಕ್ಕೆ ಬಾಕಿಯಿರುವ ಚಾಲ್ತಿ ಸಾಲಿನ ಅಸಲನ್ನು ರೈತರು ಶೇ.9ರ ಬಡ್ಡಿ ಸಹಿತ ಪಿಕಾರ್ಡ್‌ ಬ್ಯಾಂಕುಗಳಿಗೆ 
ಮರುಪಾವತಿಸಿದಲ್ಲಿ ಶೇ.9ಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ಮನ್ನಾ ಮಾಡಲು ಮತ್ತು ತತ್ಸಂಬಂಧವಾದ ಮೊಬಲಗು 33.00 ಕೋಟಿರೂಗಳನ್ನು 
ಪಿಕಾರ್ಡ್‌ ಬ್ಯಾಂಕುಗಳಿಗೆ ಭರ್ತಿ ಮಾಡಿಕೊಡಲು ಮಂಜೂರಾತಿ ನೀಡಲಾಗಿದೆ. ಈ ಸೌಲಭ್ಯವು ದಿನಾಂಕ 31.03.2004ರೊಳಗೆ 


ಮೇಲಿನಂತೆ ಮರುಪಾವತಿ ಮಾಡುವ ಎಲ್ಲಾ ರೈತರಿಗೂ ಅನ್ವಯವಾಗುತ್ತದೆ. 
ರೈತರು ಈಗಾಗಲೇ ಶೇ.9ಕ್ಕಿಂತ ಹೆಚ್ಚಿನ ಚಾಲ್ತಿ ಸಾಲಿನ ಬಡ್ಡಿಯನ್ನು ಪಿಕಾರ್ಡ್‌ ಬ್ಯಾಂಕುಗಳಿಗೆ ಪಾವತಿಸಿದ್ದಲ್ಲಿ ಅದನ್ನು ಅವರಿಂದ 


ಬರಬೇಕಾದ ಮುಂದಿನ ಬಾಕಿಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳತಕ್ಕದ್ದು. 


೧೩೭೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ -೧ 





ಕಸ್ಕಾರ್ಡ್‌ ಬ್ಯಾಂಕು ವಸೂಲಾದ ಅಸಲು ಮತ್ತು ಅದರ ಮೇಲಿನ ಬಡ್ಡಿ ರಿಯಾಯಿತಿಗೆ ಸಂಬಂಧಪಟ್ಟಂತೆ ಮಾಸಿಕ ಪ್ರಗತಿ 
ವರದಿಗಳನ್ನು ಸಹಕಾರ ಮತ್ತು ಆರ್ಥಿಕ ಇಲಾಖೆಗಳಿಗೆ ಸಲ್ಲಿಸತಕ್ಕದ್ದು. ರೈತರಿಂದ ಚಾಲ್ತಿ ಸಾಲಿನ ಅಸಲು ಮತ್ತು ಶೇ.9ರ ಬಡ್ಡಿ 
ವಸೂಲಿಯಾದ ನಂತರ, ಬಡ್ಡಿ ರಿಯಾಯಿತಿ ಕ್ಷೇಮು ಬಿಲ್ಲನ್ನು ಕಸ್ಕಾರ್ಡ್‌ ಬ್ಯಾಂಕು ಸಹಕಾರಿ ಲೆಕ್ಕಪರಿಶೋಧನಾ ಇಲಾಖೆಯಿಂದ 
ದೃಢೀಕರಿಸಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು, ಸದರಿ ಬಿಲ್ಲನ್ನು ಸಹಕಾರಿ ಲೆಕ್ಕ ಪರಿಶೋಧನಾ ಇಲಾಖೆ ಮತ್ತು ರಾಜ್ಯ ಲೆಕ್ಕಪತ್ರ ಇಲಾಖೆಗಳಿಂದ 
ಜಂಟಿಯಾಗಿ ಪರಿಶೀಲಿಸಿದ ನಂತರ ಹಣ ಬಿಡುಗಡೆ ಮಾಡಲಾಗುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ/1208/ವೆಚ್ಚ-2/03 ದಿನಾಂಕ:11-9-2003 ರಂತೆ ಸಹಮತಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1217 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ವಿಷಯ: ಪಿಕಾರ್ಡ್‌ ಬ್ಯಾಂಕುಗಳು ತೋಟಗಾರಿಕೆ ಬೆಳೆಗಳಿಗೆ ನೀಡಿರುವ ಧೀರ್ಫಾವಧಿ ಸಾಲಗಳ ಮೇಲಿನ ಬಡ್ಡಿ ರಿಯಾಯಿತಿ. 
ಓದಲಾಗಿದೆ: ಸಚಿವ ಸಂಪುಟದ ತೀರ್ಮಾನ ಸಂಖ್ಯೆ: ಸಿ-276, ದಿನಾಂಕ:28.8.2003. 

ಪೀಠಿಕೆ: 

ರಾಜ್ಯದಲ್ಲಿ ಸತತ ಮೂರು ವರ್ಷಗಳಿಂದ ಇರುವ ಬರಗಾಲವು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ (ಪಿಕಾರ್ಡ್‌) 
ಬ್ಯಾಂಕುಗಳಿಂದ ಧೀರ್ಫಾವಧಿ ಸಾಲ ಪಡೆದಿರುವ ರೈತರ ಮರುಪಾವತಿ ಸಾಮರ್ಥ್ಯವನ್ನು ಕುಂಠಿತಗೊಳಿಸಿದೆ. ಕೃಷಿ ಉತ್ಪನ್ನಗಳ ಬೆಲೆ ಕುಸಿತ 
ಮತ್ತು ಕೆಲವು ಬೆಳೆಗಳಿಗೆ ತಗುಲಿರುವ ರೋಗಗಳು ರೈತರ ದುಃಖವನ್ನು ಇಮಡಿಗೊಳಿಸಿವೆ. ದಿನಾಂಕ: 31.03.2003ಕ್ಕೆ ಕಸ್ಕಾರ್ಡ್‌ ಬ್ಯಾಂಕು 
ದೃಢೀಕರಿಸಿದ ತಃಖ್ತೆಯ ಪ್ರಕಾರ ಸುಸ್ತಿ ಅಸಲು ತಗಾದೆ 233.75 ಕೋಟಿರೂ ಮತ್ತು ಚಾಲ್ತಿ ಅಸಲು ತಗಾದೆ 80.39 ಕೋಟಿರೂ ಇದ್ದು 
ಇದಕ್ಕನುಗುಣವಾಗಿ ಸುಸ್ತಿಸಾಲಗಳ ಮೇಲಿನ ಬಡ್ಡಿಯು 178.32 ಕೋಟಿರೂ ಮತ್ತು ಚಾಲ್ತಿ ಸಾಲಗಳ ಮೇಲಿನ ಬಡ್ಡಿಯು 87.93 
ಕೋಟಿರೂ ಇರುತ್ತದೆ. ಅಲ್ಲದೆ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸುಸ್ತಿ ಅಸಲು ತಗಾದೆಯು 18.21 ಕೋಟಿರೂ ಮತ್ತು ಚಾಲ್ತಿ 
ಅಸಲು ತಗಾದೆಯು 9.26 ಕೋಟಿರೂ ಇದ್ದು ಇದಕ್ಕನುಗುಣವಾಗಿ ಸುಸ್ತಿಸಾಲಗಳ ಮೇಲಿನ ಬಡ್ಡಿಯು 26.28 ಕೋಟಿರೂ ಮತ್ತು 
ಚಾಲ್ರಿಸಾಲಗಳ ಮೇಲಿನ ಬಡ್ಡಿಯು 20.00 ಕೋಟಿರೂ ಇರುತ್ತದೆ. ಪ್ರಸಕ್ತ ರೈತರ ಸಂಕಷ್ಟವನ್ನು ಮತ್ತು ತೋಟಗಾರಿಕೆ ಬೆಳೆಗಳಿಗೆ ತೀವ್ರ 
ನಷ್ಟವುಂಟಾಗಿರುವುದನ್ನು ಪರಿಗಣಿಸಿ ರೈತರು ದಿನಾಂಕ 31.03.2003ಕ್ಕೆ ತೋಟಗಾರಿಕೆ ಬೆಳೆಗಳಿಗೆ (ದ್ರಾಕ್ಷಿ, ದಾಳಿಂಬೆ ಮತ್ತು ನಿಂಬೆ) 
ಬಾಕಿಯಿರುವ ಚಾಲ್ತಿ ಸಾಲಿನ ಅಸಲನ್ನು ಪಿಕಾರ್ಡ್‌ ಬ್ಯಾಂಕುಗಳಿಗೆ ಮರುಪಾವತಿಸಿದಲ್ಲಿ ಹೊರಬಾಕಿ (೦utstandinಲ್ರ) ಸಾಲಗಳ ಮೇಲಿನ 
ಚಾಲ್ತಿ ಬಡ್ಡಿಯ ಮೊಬಲಗು 20.00 ಕೋಟಿರೂಗಳನ್ನು ಮನ್ನಾ ಮಾಡಲು ಸರ್ಕಾರವು ತೀರ್ಮಾನಿಸಿರುತ್ತದೆ. 

ಆದುದರಿಂದ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲೂ 115 ಸಿಎಲ್‌ಎಸ್‌ 2002(ಭಾಗ), ಬೆಂಗಳೂರು, 
ದಿನಾಂಕ: 15ನೇ ಸೆಪ್ಟೆಂಬರ್‌ 2003 

ದಿನಾಂಕ 31.03.2003ಕ್ಕೆ ತೋಟಗಾರಿಕೆ ಬೆಳೆಗಳಿಗೆ (ದ್ರಾಕ್ಷಿ, ದಾಳಿಂಬೆ ಮತ್ತು ನಿಂಬೆ) ಬಾಕಿಯಿರುವ ಚಾಲ್ತಿ ಸಾಲಿನ ಅಸಲನ್ನು 
ರೈತರು ಪಿಕಾರ್ಡ್‌ ಬ್ಯಾಂಕುಗಳಿಗೆ ಮರುಪಾವತಿಸಿದಲ್ಲಿ ಹೊರಬಾಕಿ (೦೬೬518೧6170) ಸಾಲಗಳ ಮೇಲಿನ ಚಾಲ್ತಿ ಬಡ್ಡಿಯನ್ನು ಮನ್ನಾ 
ಮಾಡಲು ಮತ್ತು ತತ್ಸಂಬಂಧವಾದ ಮೊಬಲಗು 20.00 ಕೋಟಿರೂಗಳನ್ನು ಪಿಕಾರ್ಡ್‌ ಬ್ಯಾಂಕುಗಳಿಗೆ ಭರ್ತಿ ಮಾಡಿಕೊಡಲು 
ಮಂಜೂರಾತಿ ನೀಡಲಾಗಿದೆ. ಈ ಸೌಲಭ್ಯವು ದಿನಾಂಕ 31.03.2004ರೊಳಗೆ ಮೇಲಿನಂತೆ ಮರುಪಾವತಿ ಮಾಡುವ ಎಲ್ಲಾ ರೈತರಿಗೂ 
ಅನ್ವಯವಾಗುತ್ತದೆ. 

ರೈತರು ಈಗಾಗಲೇ ಚಾಲ್ತಿ ಸಾಲಿನ ಬಡ್ಡಿಯನ್ನು ಪಿಕಾರ್ಡ್‌ ಬ್ಯಾಂಕುಗಳಿಗೆ ಪಾವತಿಸಿದ್ದಲ್ಲಿ ಅದನ್ನು ಅವರಿಂದ ಬರಬೇಕಾದ 
ಮುಂದಿನ ಬಾಕಿಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳತಕ್ಕದ್ದು. 


೪ 
ಕಸ್ಕಾರ್ಡ್‌ ಬ್ಯಾಂಕು ವಸೂಲಾದ ಅಸಲು ಮತ್ತು ಬಡ್ಡಿ ಮನ್ನಾಗೆ ಸಂಬಂಧಪಟ್ಟಂತೆ ಮಾಸಿಕ ಪ್ರಗತಿ ವರದಿಗಳನ್ನು ಸಹಕಾರ 


ದು ಈ 


ಇಲಾಖೆ ಮತ್ತು ಆರ್ಥಿಕ ಇಲಾಖೆಗಳಿಗೆ ಸಲ್ಲಿಸತಕ್ಕದ್ದು. ರೈತರಿಂದ ಚಾಲ್ತಿ ಸಾಲಿನ ಅಸಲು ವಸೂಲಿಯಾದ ನಂತರ, ಬಡ್ಡಿ ರಿಯಾಯಿತಿ 
ಕ್ಲೇಮು ಬಿಲ್ಲನ್ನು ಕಸ್ಕಾರ್ಡ್‌ ಬ್ಯಾಂಕು ಸಹಕಾರಿ ಲೆಕ್ಕಪರಿಶೋಧನಾ ಇಲಾಖೆಯಿಂದ ದೃಢೀಕರಿಸಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು, ಸದರಿ ಬಿಲ್ಲನ್ನು 
ಪರಿಶೀಲಿಸಿದ ನಂತರ ಹಣ ಬಿಡುಗಡೆ ಮಾಡಲಾಗುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ/1208/ವೆಚ್ಚ-2/03 ದಿನಾಂಕ:15-9-2003 ರಂತೆ ಸಹಮತಿ ಪಡೆದು 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1218 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ವಿಷಯ: “ವಿಫಲಬಾವಿ ಪರಿಹಾರ ಧನ” ಯೋಜನೆಯಲ್ಲಿ ಬಾಕಿ ಉಳಿದ ಸಾಲಗಳು ಮತ್ತು ಬಡ್ಡಿ ಹಣವನ್ನು ಮನ್ನಾ ಮಾಡುವ 
ಓದಲಾಗಿದೆ: ಸಚಿವ ಸಂಪುಟದ ತೀರ್ಮಾನ ಸಂಖ್ಯೆ: ಸಿ-276, ದಿನಾಂಕ:28.8.2003. 


ಭಾಗ -೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ೧೩೭೩ 





ಹಾಲಿ ಜಾರಿಯಲ್ಲಿರುವ ವಿಫಲಬಾವಿ ಪರಿಹಾರ ಧನ ಯೋಜನೆಯಡಿಯಲ್ಲಿ ಸರ್ಕಾರವು ಅಸಲನ್ನು ಭರಿಸುತ್ತಿದ್ದು ಬಡ್ಡಿ ಹಣವನ್ನು 
ನಬಾರ್ಡ್‌ ಮತ್ತು ಕಸ್ಕಾರ್ಡ್‌ ಬ್ಯಾಂಕುಗಳು ಕ್ರಮವಾಗಿ ಶೇಕಡಾ 50.50 ಪ್ರಮಾಣದಲ್ಲಿ ಭರಿಸುತ್ತಲಿತ್ತು. ಆದರೆ, ಇತ್ತೀಚಿನ ವರ್ಷಗಳಲ್ಲಿ 
ನಬಾರ್ಡ್‌ ಸಂಸ್ಥೆಯು ತನ್ನ ಭಾಗದ ಬಡ್ಡಿ ಹಣವನ್ನು ಭರಿಸಲು ನಿರಾಕರಿಸಿದ್ದು ಇದನ್ನು ವಿಷಯ ಸಮಿತಿಯು 2002-03 ಮತ್ತು 
2003-04ನೇ ಸಾಲಿನಲ್ಲಿ ಪರಿಶೀಲಿಸಿ ಈ ಬಡ್ಡಿ ಹಣವನ್ನು ಸಹ ಸರ್ಕಾರವೇ ಭರಿಸಬೇಕೆಂದು ಶಿಫಾರಸ್ಸು ಮಾಡಿದೆ. ನಬಾರ್ಡ್‌ ಸಂಸ್ಥೆ 
ನೀಡಬೇಕಾಗಿದ್ದ ಈ ಬಡ್ಡಿ ಹಣ ರೂ. 5.52 ಕೋಟಿಗಳನ್ನು ಸರ್ಕಾರವೇ ಭರಿಸಲು 2003-04ರ ವಿಷಯ ಸಮಿತಿಯು ಶಿಫಾರಸ್ಸು 
ಮಾಡಿದೆ. 2003-04ರ ವಿಷಯ ಸಮಿತಿಯ ವರದಿಯ ಪ್ರಕಾರ ದಿನಾಂಕ: 31.3.2003ಕ್ಕೆ ಬಾಕಿ ಇರುವ ಪ್ರಕರಣಗಳು 14002 ಇದ್ದು 
ಇವುಗಳ ಪರಿಹಾರಧನದ ಮೊತ್ತವು ರೂ.22.43 ಕೋಟಿಗಳಾಗಿರುತ್ತದೆ. ಈಗ ಸರ್ಕಾರವು ರೂ.22.00 ಕೋಟಿಗಳನ್ನು (ರೂ.ಇಪ್ಪತ್ತೆರಡು 
ಕೋಟಿಗಳು ಮಾತ್ರ) ವಿಫಲಬಾವಿ ಪರಿಹಾರಧನವನ್ನಾಗಿ (ಅಸಲು ಮತ್ತು ಬಡ್ಡಿ ಸಹಿತ) ಮಂಜೂರು ಮಾಡಲು ತೀರ್ಮಾನಿಸಿದೆ ಅಂತೆಯೇ 
ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ 99 ಸಿಎಲ್‌ಎಸ್‌ 2002, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌ 2003 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ವಿಫಲಬಾವಿ ಪರಿಹಾರ ಧನ ಯೋಜನೆಯಡಿಯಲ್ಲಿ ರೂ. 
22.00 ಕೋಟಿ (ರೂ. ಇಪ್ಪತ್ತೆರಡು ಕೋಟಿಗಳು ಮಾತ್ರ)ಗಳನ್ನು ಬಾಕಿ ಉಳಿದ ಸಾಲ ಮತ್ತು ಬಡ್ಡಿ ಹಣವನ್ನು ಮನ್ನಾ ಮಾಡಲು 
ಮಂಜೂರು ನೀಡಿದೆ ಈ ಪೈಕಿ ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿರುವ ರೂ.1.00 ಕೋಟಿಯನ್ನು (ರೂ.ಒಂದು ಕೋಟಿ ಮಾತ್ರ) ಮೊದಲ 
ಕಂತಾಗಿ ಬಿಡುಗಡೆ ಮಾಡಲಾಗಿದೆ. 

ಈ ಉದ್ದೇಶಕ್ಕೆ ತಗಲುವ ವೆಚ್ಚವನ್ನು 2003-2004ನೇ ಸಾಲಿನಲ್ಲಿ 2425-ಸಹಕಾರ-107-ಸಾಲನೀಡಿಕೆ ಸಹಕಾರಿ ಸಂಸ್ಥೆಗಳಿಗೆ 
ಸಹಾಯ-03-ಸಣ್ಣ ನೀರಾವರಿ-01- ವಿಫಲಬಾವಿಗಳಿಗೆ ಪರಿಹಾರ ನಿಧಿ- 101 - ಸಹಾಯಾನುದಾನ - (2425-00-107-3-01) - 
ಯೋಜನೇತರ ಎಂಬ ಲೆಕ್ಕಶೀರ್ಷಿಕೆಯಡಿಯಲ್ಲಿ ಭರಿಸತಕ್ಕದ್ದು. 

ಈ ಹಣವನ್ನು ಸಹಕಾರ ಸಂಘಗಳ ನಿಬಂಧಕರು ಹಣ ಸ್ವೀಕೃತಿ ರಸೀತಿಯ ಮೇಲೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಸಹಕಾರ ಇಲಾಖೆ, ಇವರ ಮೇಲು ರುಜು ಪಡೆದು ಪಡೆಯತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ:1214:ವೆಚ್ಚ-2:03 ದಿನಾಂಕ:11-9-2003 ರಂತೆ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1219 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಸುವರ್ಣ ಕರ್ನಾಟಕ ಏಕೀಕರಣದ ಸ್ವರ್ಣ ಜಯಂತಿ ಆಚರಣೆ ಸಲುವಾಗಿ, ಕರ್ನಾಟಕ ಸರ್ಕಾರ ಸಚಿವಾಲಯದ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ವೇತನ ಶ್ರೇಣಿ ರಹಿತ ವಿಶೇಷಾಧಿಕಾರಿ ಹುದ್ದೆಯನ್ನು ಸೃಜಿಸುವ ಬಗೆಗೆ- 
ಆದೇಶ. 
ಓದಲಾಗಿದೆ: 1. ಕಡತ ಸಂಖ್ಯೆ: ಸಂಕಇ 675 ಕಸದ 2003. 
ಪ್ರಸ್ತಾವನೆ: 

ಕರ್ನಾಟಕವು ಏಕೀಕರಣಗೊಂಡು ನವೆಂಬರ್‌ 2006ಕ್ಕೆ 50 ವರ್ಷಗಳು ತುಂಬುತ್ತಿರುವ ಸಂದರ್ಭದಲ್ಲಿ, ಕರ್ನಾಟಕ ಏಕೀಕರಣದ 
ಸ್ವರ್ಣ ಜಯಂತಿಯನ್ನು ಆಚರಿಸಲು ತೀರ್ಮಾನಿಸಲಾಗಿದ್ದು, ಈ ಸಲುವಾಗಿ ರೂಪಿಸಿದ ಎಲ್ಲಾ ಕಾರ್ಯ ಯೋಜನೆಗಳ ಅನುಷ್ಟಾನದ 
ಕುರಿತು ಮೇಲುಸ್ತುವಾರಿಗಾಗಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ವೇತನ ಶ್ರೇಣಿ ರಹಿತ 
ವಿಶೇಷಾಧಿಕಾರಿ ಹುದ್ದೆಯನ್ನು ಸೃಜಿಸುವಂತೆ, ಮೇಲೆ ಓದಲಾದ ಕಡತದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕೋರಿರುತ್ತದೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿದ್ದು, ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 40 ಸಸಿವಿ 2002, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌ 2003 

ಕರ್ನಾಟಕವು ಏಕೀಕರಣಗೊಂಡು, ನವೆಂಬರ್‌ 2006ಕ್ಕೆ 50 ವರ್ಷಗಳು ತುಂಬುತ್ತಿರುವ ಸಂದರ್ಭದಲ್ಲಿ, ಕರ್ನಾಟಕ ಏಕೀಕರಣ 
ಸ್ವರ್ಣ ಜಯಂತಿಯನ್ನು ಆಚರಿಸುವ ಸಲುವಾಗಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದು 
ವೇತನ ಶ್ರೇಣಿ ರಹಿತ ವಿಶೇಷಾಧಿಕಾರಿ ಹುದ್ದೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 31ನೇ ಡಿಸೆಂಬರ್‌, 2006 ರವರೆಗೆ 
ಸೃಜಿಸಲು ಮಂಜೂರಾತಿ ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1234 ವೆಚ್ಚ-5, 2003, ದಿನಾಂಕ: 29.7.2003 ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1220 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೧೩೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ-೧ 





ವಿಷಯ: ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿಯನ್ನು ಪುನರ್‌ ರಚಿಸುವ ಬಗ್ಗೆ ಆದೇಶ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ:ಜಿಎಡಿ 7 ಡಿಎಸ್‌ಡಬ್ಲ್ಯೂ 69 ದಿನಾಂಕ:19-10-1972. 
2. ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 667 ಭಾಮಣಇ 98 ದಿನಾಂಕ:15-04-2000. 
3. ದಿನಾಂಕ:03-12-2002ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಪತ್ರದ ಸಂಖ್ಯೆ:ಜಿಇಎ 
6587/2002-03. 
ಪ್ರಸ್ತಾವನೆ: 
ಉಲ್ಲೇಖ(1)ರಲ್ಲಿ ಓದಲಾಗಿರುವ ಸರ್ಕಾರದ ಆದೇಶದಲ್ಲಿ ರಾಜ್ಯ ಮಟ್ಟದ ಹಾಗೂ ಇಲಾಖಾ ಮಟ್ಟದ ಜಂಟಿ ಸಮಾಲೋಚನಾ 
ಸಮಿತಿಯನ್ನು ರಚಿಸುವ ಬಗ್ಗೆ ಆದೇಶಿಸಲಾಗಿತ್ತು. ಅದರಂತೆ ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿಯನ್ನು ರಚಿಸಿ ಕಾಲಕಾಲಕ್ಕೆ 
ಅದನ್ನು ಪುನರ್‌ ರಚಿಸಲಾಗುತ್ತಿದೆ. 
ಉಲ್ಲೇಖ(2)ರಲ್ಲಿ ಓದಲಾಗಿರುವ ದಿನಾಂಕ:15-04-2000ದ ಸರ್ಕಾರದ ಆದೇಶದಲ್ಲಿ ರಚಿಸಲಾಗಿರುವ ರಾಜ್ಯ ಮಟ್ಟದ ಜಂಟಿ 
ಸಮಾಲೋಚನಾ ಸಮಿತಿಯ ಎರಡು ವರ್ಷಗಳ ಅವಧಿಯು ದಿನಾಂಕ:14-04-2002ಕ್ಕೆ ಮುಕ್ತಾಯಗೊಂಡಿದೆ. 
ಉಲ್ಲೇಖ(3)ರಲ್ಲಿ ಓದಲಾದ ದಿನಾಂಕ:03-12-2002ರ ತಮ್ಮ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು 
ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿಯನ್ನು ಪುನರ್‌ ರಚಿಸುವಂತೆ ಸರ್ಕಾರವನ್ನು ಕೋರಿದ್ದಾರೆ. ಈ ಪ್ರಸ್ತಾವನೆಯನ್ನು ಸರ್ಕಾರದ 
ಮಟ್ಟದಲ್ಲಿ ಪರಿಶೀಲಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 214 ಭಾಮಇ 2002, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌ 2003 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಈ ಕೆಳಕಂಡ ಸರ್ಕಾರದ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ನೌಕರರ 
ಸಂಘದ ಪ್ರತಿನಿಧಿಗಳನ್ನೊಳಗೊಂಡ ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿಯನ್ನು ಸರ್ಕಾರವು ಪುನರ್‌ ರಚಿಸಿದೆ. 
ಸರ್ಕಾರದ ಪ್ರತಿನಿಧಿಗಳು 























1. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷರು 

2. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಸದಸ್ಯರು 

3... ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸದಸ್ಯರು 

4. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ ಸದಸ್ಯರು 

5... ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ಆಡಳಿತ ಸುಧಾರಣೆ) ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸದಸ್ಯರು 

6... ಸರ್ಕಾರದ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) ಸದಸ್ಯರು 

7. ಸರ್ಕಾರದ ಕಾರ್ಯದರ್ಶಿ, ಕಾನೂನು ಇಲಾಖೆ ಸದಸ್ಯರು 

ನೌಕರರ ಸಂಘದ ಪ್ರತಿನಿಧಿಗಳು 

ಕ್ರ. ಹೆಸರು ಮತ್ತು ಕಛೇರಿ ಇಲಾಖೆ ಸಮಿತಿ 

ಸಂ. ಪದನಾಮ 

1 2 3 4 

1. | ಅಧ್ಯಕ್ಷರು ನ್ಯಾಯಾಂಗ ಇಲಾಖೆ ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೆಂಗಳೂರು. 

2. | ಗೌರವಾಧ್ಯಕ್ಷರು ಭೂಮಾಪನಾ, ಕಂದಾಯ ವ್ಯವಸ್ಥೆ ಹಾಗೂ ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೆಂಗಳೂರು. ಭೂದಾಖಲೆಗಳ ಇಲಾಖೆ 

3. | ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೆಂಗಳೂರು. 

4. | ಖಜಾಂಚಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೆಂಗಳೂರು. 

5. | ಪ್ರಧಾನ ಕಾರ್ಯದರ್ಶಿ ಪ್ರಾಥಮಿಕ ಶಿಕ್ಷಣ ಸದಸ್ಯರು 


ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, 
ಗಾಂಧಿನಗರ ಬೆಂಗಳೂರು. 

6. | ಅಧ್ಯಕ್ಷರು ಲೋಕೋಪಯೋಗಿ ಇಲಾಖೆ ಸದಸ್ಯರು 
ಕರ್ನಾಟಕ ರಾಜ್ಯ “ಡಿ” ಗ್ರೂಪ್‌ ನೌಕರರ ಸಂಘ, 
ಬಹುಮಹಡಿ ಕಟ್ಟಡ, ಬೆಂಗಳೂರು. 

7. | ಅಧ್ಯಕ್ಷರು ಆರೋಗ್ಯ ಇಲಾಖೆ ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಕೇಂದ್ರ ಸಂಘ 
ಕೆ.ಕೆ. ಗೆಸ್ಟ್‌ಹೌಸ್‌ ಆವರಣ ಹೈಗ್ರೌಂಡ್ಸ್‌, ಬೆಂಗಳೂರು. 


























ಇ 


ಭಾಗ -೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ೧೩೭೫ 








1 2 3 
8. | ಅಧ್ಯಕ್ಷರು ಅಬಕಾರಿ ಇಲಾಖೆ ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, 
ಜಿಲ್ಲಾ ಶಾಖೆ, ಗುಲ್ಬರ್ಗಾ. 











9. | ಅಧ್ಯಕ್ಷರು ಖಜಾನೆ ಇಲಾಖೆ ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, 
ಜಿಲ್ಲಾ ಶಾಖೆ, ಗದಗ. 

10. | ಅಧ್ಯಕ್ಷರು ಕಂದಾಯ ಇಲಾಖೆ ಸದಸ್ಯರು 


ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, 
ಜಿಲ್ಲಾ ಶಾಖೆ, ತುಮಕೂರು. 

11. | ಶ್ರೀ ರಂಗೇಗೌಡ, ಪ್ರ.ದ.ಸ. ಆರೋಗ್ಯ ಶಾಖೆ ಸದಸ್ಯರು 
ವೈದ್ಯಕೀಯ ಶಿಕ್ಷಣ ಇಲಾಖೆ ಲೆಕ್ಕಪತ್ರ ಶಾಖೆ, 

ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಬೆಂಗಳೂರು. 
12. | ಉಪಾಧ್ಯಕ್ಷರು ಕರ್ನಾಟಕ ಸರ್ಕಾರದ ಸಚಿವಾಲಯ ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೆಂಗಳೂರು. 
2. ಜಂಟಿ ಸಮಾಲೋಚನಾ ಸಮಿತಿಯ ಅಧ್ಯಕ್ಷರು ಸಮಿತಿಯ ಮೊದಲನೆಯ ಸಭೆಯಲ್ಲಿ ಸದಸ್ಯರೊಡನೆ ಸಮಾಲೋಚಿಸಿ, 
ಸದಸ್ಯರಲೊಬ್ಬರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸುವರು. 

3. ಈ ಪುನರ್‌ ರಚಿಸಲಾದ ಜಂಟಿ ಸಮಾಲೋಚನಾ ಸಮಿತಿಯು ದಿನಾಂಕ:19-10-1972ರಲ್ಲಿನ ಸರ್ಕಾರದ ಆದೇಶದ 
ಸಂಖ್ಯೆ:ಜಿಎಡಿ 7 ಡಿಎಸ್‌ಡಬ್ಲ್ಯೂ 69 ನಿಯಮ 7(ಬಿ)ರ ಪ್ರಕಾರ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಎರಡು() ವರ್ಷಗಳ 
ಅವಧಿಯವರೆಗೆ ಇರುತ್ತದೆ. 

4. ಸಮಿತಿಯ ವ್ಯವಹಾರಗಳನ್ನು ದಿನಾಂಕ:19-10-1972ರ ಸರ್ಕಾರದ ಆದೇಶದ ಸಂಖ್ಯೆ:ಜಿಎಡಿ 7 ಡಿಎಸ್‌ಡಬ್ಲ್ಯೂ 69 
ಮತ್ತು ತದನಂತರದ ತಿದ್ದುಪಡಿಗಳಿಗನುಗುಣವಾಗಿ ನಡೆಸತಕ್ಕದ್ದು. 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಕೃಷ್ಣಮೂರ್ತಿ 
ಪಿ.ಆರ್‌. 1221 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ) 
ವಿಷಯ: ಬಂಡವಾಳ ಹಿಂತೆಗೆಯುವಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸುಧಾರಣೆ ಇಲಾಖೆಯ ಜಂಟಿ ನಿರ್ದೇಶಕರು 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಜಂಟಿ ನಿರ್ದೇಶಕರು ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆ ಎಂದು ಉನ್ನತೀಕರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 48 ಸಸಿವಿ 2002 ದಿನಾಂಕ: 7.3.2003. 
2. ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 1 ಎಸ್‌ಎಎಸ್‌ 2003(15) ದಿನಾಂಕ: 19.5.2003. 
3. ಆಡಳಿತಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, ಬಂಡವಾಳ ಹಿಂತೆಗೆಯುವಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸುಧಾರಣೆ ಇಲಾಖೆ ಇವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಡಿಡಿಪಿಇಆರ್‌ 143 
ಎಂಇಎ 2003, ದಿನಾಂಕ: 14.8.2003 ಮತ್ತು 28.8.2003. 
ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ: 7.3.2003 ರಲ್ಲಿ ಬಂಡವಾಳ ಹಿಂತೆಗೆಯುವಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸುಧಾರಣೆ ಇಲಾಖೆಗೆ ಒಟ್ಟು 56 ಹುದ್ದೆಗಳನ್ನು ಸೃಜಿಸಿ ಆದೇಶ ಹೊರಡಿಸಿದ್ದು, ಇದರಲ್ಲಿ ಜಂಟಿ ನಿರ್ದೇಶಕರು 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯೂ ಸೇರಿರುತ್ತದೆ. ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ: 
19.5.2003ರ ಅಧಿಸೂಚನೆಯಲ್ಲಿ ಶ್ರೀಮತಿ ಆರ್‌.ಎಸ್‌. ಸುಜಾತಾ, ಐ.ಎ.ಎಸ್‌. ಇವರನ್ನು ಸದರಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರು 
(ಬಂಡವಾಳ ಹಿಂತೆಗೆಯುವಿಕೆ) ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ವರ್ಗಾಯಿಸಿ ನೇಮಿಸಲಾಗಿರುತ್ತದೆ. ಹಾಗೂ ಇವರು ದಿನಾಂಕ: 15.7.2003 ರಂದು ಈ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 
ಆಡಳಿತಾಧಿಕಾರಿಗಳು ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಬಂಡವಾಳ ಹಿಂತೆಗೆಯುವಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸುಧಾರಣೆ ಇಲಾಖೆ ಇವರು ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾಂಕ: 28.8.2003ರ ಅನಧಿಕೃತ 
ಟಿಪ್ಪಣಿಯಲ್ಲಿ ಶ್ರೀಮತಿ ಆರ್‌.ಎಸ್‌. ಸುಜಾತ ಇವರು ಹಿರಿಯ ಆಡಳಿತ ದರ್ಜೆಯ ಐ.ಎ.ಎಸ್‌. ಅಧಿಕಾರಿಯಾಗಿರುವುದರಿಂದ ಹಾಗೂ 
ಇಲಾಖೆಯ ಜಂಟಿ ನಿರ್ದೇಶಕರ ಹುದ್ದೆಯು ಉಪ ಕಾರ್ಯದರ್ಶಿಗಳಿಗೆ ಸಮಾನಾಂತರ ಹುದ್ದೆಯಾಗಿರುವುದರಿಂದ ಈ ಅಧಿಕಾರಿಗಳು 
ನೇಮಕಾತಿಯಾಗಿರುವ ಹುದ್ದೆಯನ್ನು ಅಪರ ನಿರ್ದೇಶಕರು ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆ ಎಂದು 
ಪದನಾಮೀಕರಿಸುವಂತೆ ಕೋರಿರುತ್ತಾರೆ. 


೧೩೭೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ -೧ 





ಈ ಕಾರಣದಿಂದಾಗಿ ಬಂಡವಾಳ ಹಿಂತೆಗೆಯುವಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸುಧಾರಣೆ ಇಲಾಖೆಯಲ್ಲಿ 
ಸೃಜಿಸಲಾಗಿರುವ ಜಂಟಿ ನಿರ್ದೇಶಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಅಪರ ನಿರ್ದೇಶಕರು 
(ಬಂಡವಾಳ ಹಿಂತೆಗೆಯುವಿಕೆ) ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆ ಎಂದು ಉನ್ನತೀಕರಿಸುವ ಬಗ್ಗೆ 
ಪರಿಶೀಲಿಸಲಾಗಿದ್ದು, ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 48 ಸಸಿವಿ 2002, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2003 


ಶ್ರೀಮತಿ ಆರ್‌.ಎಸ್‌. ಸುಜಾತ, ಐ.ಎ.ಎಸ್‌. ಇವರನ್ನು ಬಂಡವಾಳ ಹಿಂತೆಗೆಯುವಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ 
ಸುಧಾರಣೆ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರು (ಬಂಡವಾಳ ಹಿಂತೆಗೆಯುವಿಕೆ) ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಹುದ್ದೆಗೆ ವರ್ಗಾಯಿಸಿ ನೇಮಿಸಿರುವ ಹಿನ್ನಲೆಯಲ್ಲಿ ಪ್ರಸ್ತುತ ಈ ಇಲಾಖೆಗೆ ಮಂಜೂರು ಮಾಡಲಾಗಿರುವ ಜಂಟಿ ನಿರ್ದೇಶಕರು ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯ (ನೇಮಕಾತಿ) ನಿಯಮಗಳು 1992ರ 
ಅನ್ವಯ ಸದರಿ ಅಧಿಕಾರಿಗಳು ಈ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕ: 15.7.2003 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ಅಪರ ನಿರ್ದೇಶಕರು (ಬಂಡವಾಳ ಹಿಂತೆಗೆಯುವಿಕೆ) ಹಾಗೂ ಪದನಿಮಿತ್ತ ಸರ್ಕಾರದ 
ಜಂಟಿ ಕಾರ್ಯದರ್ಶಿ ಹುದ್ದೆ ಎಂದು ಉನ್ನತೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1222 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ತಿದ್ದುಪಡಿ 
ಸಂಖ್ಯೆ: ಸಿಆಸುಇ 73 ಸಸಿವಿ 2003, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2003 

ಇದೇ ಕ್ರಮ ಸಂಖ್ಯೆಯ ದಿನಾಂಕ: 18.08.2003ರ ಸರ್ಕಾರಿ ಆದೇಶದ ಈಗಿರುವ ಆದೇಶ ಭಾಗದ ಬದಲಿಗೆ ಈ ಕೆಳಗಿನಂತೆ 
ಸೇರ್ಪಡೆ ಮಾಡಿ ಓದಿಕೊಳ್ಳತಕ್ಕದ್ದು. 

ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಲಭ್ಯವಿರುವ ಹೆಚ್ಚುವರಿ ಹುದ್ದೆಗಳನ್ನು ಗುರುತಿಸುವ ಸಲುವಾಗಿ, ಸಚಿವಾಲಯದ ಮಟ್ಟದಲ್ಲಿ, 
ಸರ್ಕಾರದ ಅಪರ ಕಾರ್ಯದರ್ಶಿ (ಸೇವಾ ನಿಯಮಗಳು) ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರ ನೇತೃತ್ವದಲ್ಲಿ ಒಂದು 
ರೀಡಿಪ್ಲಾಯ್‌ಮೆಂಟ್‌ ಸೆಲ್‌ ಅನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೃಜಿಸಲು ಮಂಜೂರಾತಿ ನೀಡಲಾಗಿದೆ. 

ಸೆಲ್‌ನ ಕೆಲಸ ನಿರ್ವಹಿಸಲು ಈ ಕೆಳಕಂಡ ಹುದ್ದೆಗಳನ್ನು ಅವುಗಳಲ್ಲಿ ಈಗ ದಾರಣ ಮಾಡಿರುವ ಅಧಿಕಾರಿ : ನೌಕರರೊಂದಿಗೆ 
ಸದರಿ ಸೆಲ್‌ಗೆ ವರ್ಗಾಯಿಸಲಾಗಿದೆ. 

1. ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಕಾರ್ಯಾಧ್ಯಯನ-2) ಹಾಗೂ ಅವರ ಶೀಪುಲಿಪಿಗಾರರು. 

2. ಶಾಖಾಧಿಕಾರಿ, ಸಿ.ಆ.ಸು.ಇಲಾಖೆ (ಕಾರ್ಯಾಧ್ಯಯನ-ಸಿ ಶಾಖೆ). 

3. ಹಿರಿಯ ಸಹಾಯಕರು, ಸಿ.ಆ.ಸು.ಇಲಾಖೆ (ಕಾರ್ಯಾಧ್ಯಯನ-ಡಿ ಶಾಖೆ). 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 808 ಸೇ-3, ದಿನಾಂಕ: 20.6.2003 ಹಾಗೂ ಪ್ರಧಾನ 
ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ) ಇವರ ಟಿಪ್ಪಣಿ ಸಂಖ್ಯೆ: ಸಿಆಸುಇ 15277 
ದಿನಾಂಕ: 21.7.2003 ಗಳಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1223 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಗ್ರಂಥಾಲಯ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 77 ಸಗ್ರಇ 2002, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2003 
ಉಲ್ಲೇಖ: ಸಾರ್ವಜನಿಕ ಪ್ರಕಟಣೆ ಸಂಖ್ಯೆ ಸಿಆಸುಇ 77 ಸಗ್ರಇ 2002 ದಿ: 16-6-03 (ಕರ್ನಾಟಕ ರಾಜ್ಯಪತ್ರ ಸಂಪುಟ 138 
ಸಂಚಿಕೆ 28, ದಿ: 10 ಜುಲೈ 2003 ರ ಭಾಗದ 1 ಪುಟ ಸಂಖ್ಯೆ 891 ರಿಂದ 892 ರಲ್ಲಿ ಪ್ರಕಟಗೊಂಡಿರುತ್ತದೆ.) 
ಉಲ್ಲೇಖಿತ ಸಾರ್ವಜನಿಕ ಪ್ರಕಟಣೆಯಲ್ಲಿ ಪ್ರಕಟಗೊಂಡ 4. ಮಾಹಿತಿಗಳನ್ನು ಪಡೆಯಲು ನಾಗರಿಕರಿಗೆ ಲಭ್ಯವಿರುವ 
ಸೌಲಭ್ಯಗಳು ಹಾಗೂ ನಾಗರೀಕರಿಗೆ ನೀಡಬಹುದಾದ ಮಾಹಿತಿ - ಶೀರ್ಷಿಕೆಯಡಿಯಲ್ಲಿನ ಕ್ರಮ ಸಂಖ್ಯೆ 7 “ಗ್ರಂಥಾಲಯದ 
ಗ್ರಂಥಗಳಲ್ಲಿಫ್ಲಾಪಿಗಳಲ್ಲಿಕಂಪ್ಯೂಟರಿನಲ್ಲಿ ಲಭ್ಯವಿರುವ ಮಾಹಿತಿಗಳ ಬಗ್ಗೆ” ಎಂಬ ವಾಕ್ಯವನ್ನು ಬಿಟ್ಟು ಓದಿಕೊಳ್ಳತಕ್ಕದ್ದು. 
ಹಾಗೆಯೇ:- 
ಮಾಹಿತಿಯನ್ನು ನೀಡಲು ಈ ಕೆಳಗೆ ಕಾಣಿಸಿದ ಅಂಶಗಳನ್ನು ಪರಿಗಣಿಸಲಾಗುವುದು - ಎಂಬ ಶೀರ್ಷಿಕೆಯನಲ್ಲಿನ - 
ಕ್ರಮ ಸಂಖ್ಯೆ (2) ರಲ್ಲಿರುವ “ಸದಸ್ಯರು” ಎಂಬ ಪದವನ್ನು ಬಿಟ್ಟು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡೇನಿಯಲ್‌ ಬರೆಟ್ಟೊ 
ಪಿ.ಆರ್‌. 1224 ಮುಖ್ಯ ಗ್ರಂಥಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಚೆವಾಲಯ ಗ್ರಂಥಾಲಯ. 


ಭಾಗ -೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ೧೩೭೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀ ಎಸ್‌.ಎ. ಡಂಬಳ, ಕೆಎಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿ ಅವರ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು 
ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ: ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಬೀಳಗಿ ಪೊಲೀಸು ಠಾಣೆ ಅವರ ಪತ್ರ ದಿನಾಂಕ: 2-5-2003. 
ಪ್ರಸ್ತಾವನೆ: 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಬೀಳಗಿ ಪೊಲೀಸ್‌ ಠಾಣೆ, ಬಾಗಲಕೋಟೆ ಜಿಲ್ಲೆ, ಅವರು ಮೇಲೆ ಓದಲಾದ ದಿನಾಂಕ 2-5-2003ರ 
ತಮ್ಮ ಪತ್ರದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮುಳುಗಡೆಯಾದ ಬೀಳಗಿ ಕ್ರಾಸ್‌ ನಂಬರ್‌-2 ಪುನರ್‌ವಸತಿ ಕೇಂದ್ರದ ಟಕ್ಕಳಕಿ 
ಹಾಗೂ ಗೋವಿನದಿನ್ನಿ ಗ್ರಾಮಗಳ ಮುಳುಗಡೆ ಸಂತ್ರಸ್ಥರಿಗೆ ನಿವೇಶನಗಳ ಹಕ್ಕು ಪತ್ರಗಳನ್ನು ಹಂಚುವಲ್ಲಿ ಅವ್ಯವಹಾರ ನಡೆದಿದೆ ಎಂದು 
ಆರೋಪಿಸಿ ಯೋಜನೆಯ ಪುನರ್‌ವಸತಿ ಅಧಿಕಾರಿಗಳು ದಿನಾಂಕ 31-12-1995 ರಂದು ದೂರು ಸಲ್ಲಿಸಿದ ಮೇರೆಗೆ ಗುನ್ನೆ ಸಂಖ್ಯೆ 
152:95ನ್ನು ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿ ಈ ಹಕ್ಕು ಪತ್ರಗಳನ್ನು ಬೀಳಗಿ-2ರ ಪುನರ್‌ವಸತಿ ಕೇಂದ್ರದಲ್ಲಿ ಪಿ.ಎಚ್‌. ಪೂಜಾರ್‌, 
ವಕೀಲರು, ಇವರು ಗುಮಾಸ್ತರಾದ ಹಣಮಂತಗೌಡ ಪಾಟೀಲ್‌ ಎಂಬುವರು 25-12-1995 ರಂದು ನೀಡಿರುವುದಾಗಿ ಫಲಾನುಭವಿಗಳು 
ತಿಳಿಸಿದ್ದು ಸದರಿ ಹಣಮಂತಗೌಡ ಪಾಟೀಲ್‌ ಒಬ್ಬ ಖಾಸಗೀ ವ್ಯಕ್ತಿಯಾಗಿದ್ದು ಸರ್ಕಾರದ ವತಿಯಿಂದ ವಿತರಿಸಲ್ಪಡುವ ನಿವೇಶನ ಹಕ್ಕು 
ಪತ್ರಗಳು ಈತನ ಕೈ ತಲುಪಲು ಹೇಗೆ ಸಾಧ್ಯ ಎಂಬ ಬಗ್ಗೆ ತನಿಖೆ ನಡೆಸಲಾಗಿ ಸದರಿ ಹಕ್ಕು ಪತ್ರಗಳು ಹಿಂದಿನ ವಿಶೇಷ ಭೂಸ್ವಾಧೀನ 
ಅಧಿಕಾರಿ ಶ್ರೀ ಎಸ್‌.ಎ. ಡಂಬಳ ಅವರ ಸಹಿ ಹಾಗೂ ಮೊಹರನ್ನು ಹೊಂದಿದ್ದವು. ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಛೇರಿಯಲ್ಲಿ 
ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಸ್‌.ಎ. ಸೋಮಶೇಖರ್‌ ಅವರು ಎಸ್‌.ಎ. ಡಂಬಳ, ಅವರಿಂದ ಸಹಿ 
ಮಾಡಲ್ಪಟ್ಟ ಖಾಲಿ ಹಕ್ಕು ಪತ್ರಗಳನ್ನು ಹಾಗೂ ಅವುಗಳನ್ನು ವಿತರಿಸುವ ರಿಜಿಸ್ಟರ್‌ನ್ನು ತಮ್ಮ ವಶದಲ್ಲಿಯೇ ಇಟ್ಟುಕೊಂಡು ಖಾಸಗಿಯವರಿಗೆ 
ಅನಧಿಕೃತವಾಗಿ ಹಂಚುತ್ತಿರುವುದು ಬೆಳಕಿಗೆ ಬಂದಿತು. 
ಹಕ್ಕು ಪತ್ರಗಳನ್ನು ಕೇವಲ ಸಂತ್ರಸ್ಥರಿಗೆ ಮಾತ್ರ ಅದೂ ಕ್ರಮಬದ್ಧ ಪರಿಶೀಲನೆ ನಡೆದ ನಂತರ ಸಹಿ ಮಾಡಿ ಹಂಚಿಕೆ 
ಮಾಡಬೇಕಿದೆ. ಆದರೆ ಎಸ್‌.ಎ. ಡಂಬಳ, ಕೆ.ಎ.ಎಸ್‌. ಹಿಂದಿನ ವಿಶೇಷ ಭೂಸ್ವಾಧೀನ ಅಧಿಕಾರಿ ಅವರು ಖಾಲಿ ಹಕ್ಕು ಪತ್ರಗಳಿಗೆ ಸಹಿ 
ಹಾಕಿ ಬೇರೆಯವರಿಗೆ ಕೊಡುವ ಮೂಲಕ ಅವುಗಳು ಖಾಸಗಿಯವರ ಪಾಲಾಗಿ ಅನಧಿಕೃತ ಹಾಗೂ ಅನರ್ಹರಿಗೆ ನೀಡಲ್ಪಟ್ಟು ಇದರಿಂದಾಗಿ 
ಶ್ರೀ ಎಸ್‌.ಎ. ಡಂಬಳ, ಕೆ.ಎ.ಎಸ್‌. ಅವರು ಸರ್ಕಾರಕ್ಕೆ ವಂಚನೆ ಮಾಡಿ ಕ್ರಿಮಿನಲ್‌ ದುರ್ನಡತೆ ಎಸಗಿರುವುದು ಕಂಡು 
ಬಂದಿರುವುದರಿಂದ ಅವರ ವಿರುದ್ಧ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಅನುಮತಿ ನೀಡುವಂತೆ ಕೋರಿದ್ದಾರೆ. 
ಬೀಳಗಿ ಪೊಲೀಸು ಠಾಣೆ ಇನ್ಸ್‌ಪೆಕ್ಟರ್‌ ಅವರು ವರದಿಯೊಡನೆ ಸಲ್ಲಿಸಿರುವ ದಾಖಲೆ, ಕಾಗದ ಪತ್ರಗಳನ್ನು ಕೂಲಂಕಷವಾಗಿ 
ಪರಿಶೀಲಿಸಲಾಗಿ ಎಸ್‌.ಎ. ಡಂಬಳ, ಕೆಎಎಸ್‌ ಅಧಿಕಾರಿ ಅವರೂ ಈ ಕ್ರಿಮಿನಲ್‌ ದುರ್ನಡತೆಯಲ್ಲಿ ಭಾಗಿಯಾಗಿರುವುದು ಕಂಡು 
ಬರುತ್ತದೆ. ಮೇಲಾಗಿ ಎಸ್‌.ಎ. ಸೋಮಶೇಖರ್‌, ಪ್ರಥಮ ದರ್ಜೆ ಸಹಾಯಕರ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಸಕ್ಷಮ 
ಪ್ರಾಧಿಕಾರಿಯಾದ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಿದ್ದಾರೆ. ಉಳಿದವರ ಮೇಲೆ ಈಗಾಗಲೇ ಮೊಕದ್ದಮೆ ದಾಖಲು 
ಮಾಡಿಕೊಳ್ಳಲಾಗಿದೆ. ಖಾಲಿ ನಿವೇಶನ ಹಕ್ಕು ಪತ್ರಗಳಿಗೆ ಸಹಿ ಮಾಡಿ ಇನ್ನೊಬ್ಬರ ವಶಕ್ಕೆ ಕೊಡುವುದು, ಅದು ಅನಂತರ ತುಂಬಲ್ಬಟ್ಟು 
ಅನರ್ಹ ಹಾಗೂ ಖಾಸಗಿ ವ್ಯಕ್ತಿಗಳ ಪಾಲಾಗುವುದು ಇವೆಲ್ಲ ಕ್ರಿಮಿನಲ್‌ ದುರ್ನಡತೆಗಳು. ವಿಧಿ ವಿಜ್ಞಾನ ಪ್ರಯೋಗಾಲಯವೂ ಸಹ ತನ್ನ 
ದಿನಾಂಕ: 9-4-1996ರ ವರದಿಯಲ್ಲಿ ಹಕ್ಕುಪತ್ರಗಳಲ್ಲಿನ ಸಹಿಯು ಎಸ್‌.ಎ. ಡಂಬಳ ಅವರದ್ದೇ ಎಂದು ದೃಢಪಡಿಸಿರುವುದನ್ನು ಸರ್ಕಾರವು 
ಗಮನಿಸಿದೆ ಹಾಗೂ ಇದರಿಂದಾಗಿ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಇದೊಂದು ಅರ್ಹ ಪ್ರಕರಣವೆಂದು ಭಾವಿಸಿದ ಸರ್ಕಾರವು ಎಸ್‌.ಎ. 
ಡಂಬಳ, ಕೆಎಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಅನುಮತಿ ನೀಡುವುದು ಉಚಿತವೆಂದು ಭಾವಿಸಿ 
ಈ ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರಿ ಆದೇಶ ಕ್ರಮಾಂಕ: ಸಿಆಸುಇ 45 ಎಸ್‌ಇಎನ್‌ 95, ಬೆಂಗಳೂರು, ದಿನಾಂಕ: 11ನೇ ಸೆಪ್ಟೆಂಬರ್‌ 2003 
ಭಾರತೀಯ ದಂಡ ಸಂಹಿತೆಯ ಕಲಂ 418 ರೊಡನೆ ಓದಿಕೊಂಡಂತೆ ಕ್ರಿಮಿನಲ್‌ ಪ್ರೊಸೀಜರ್‌ ಕೋಡ್‌ 1973ರ ಸೆಕ್ಷನ್‌ 
197ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಎಸ್‌.ಎ. ಡಂಬಳ ಕೆಎಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿ ಅವರ ವಿರುದ್ಧ 
ಮೇಲೆ ಹೇಳಿದ ಆರೋಪಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಬೀಳಗಿ ಠಾಣೆ ಪೊಲೀಸರಿಗೆ ಈ ಮೂಲಕ 
ಅನುಮತಿ ನೀಡುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 1225 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ: ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಫಿಜಿಯಾಲಜಿ ಉಪನ್ಯಾಸಕ ಡಾ:ಕೆ.ಪಿ.ಬಕ್ಕೇಶ್ವರಸ್ವಾಮಿ ರವರ ವಿರುದ್ಧ 
ಇಲಾಖಾ ವಿಚಾರಣೆ. 
ಓದಲಾಗಿದೆ: 1. ತಾ: 20.12.1995 ಸಂಖ್ಯೆ ಆಕುಕ 72 ವೈಆಸೇ 95ರ ನೋಟೀಸ್‌ 
2. ತಾ: 09.12.1999 ಸಂಖ್ಯೆ ಆಕುಕ 72 ಎಂಸಿಎಲ್‌ 95ರ ಸರ್ಕಾರಿ ಆದೇಶ 
3. ತಾ: 20.09.2000 ಸಂಖ್ಯೆ ಆಕುಕ 72 ಎಂಸಿಎಲ್‌ 95ರ 2ನೇ ಕಾರಣ ಕೇಳುವ ನೋಟೀಸ್‌ 


೧೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ -೧ 





4. ತಾ: 27.12.2002 ಸಂಖ್ಯೆ ಎಸ್‌ಆರ್‌ಒ(3)95-96ರ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಪತ್ರ. 
5. ತಾ: 04.04.2003ರ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಫಿಜಿಯಾಲಜಿ ಉಪನ್ಯಾಸಕ ಡಾ:ಕೆ.ಪಿ.ಬಕ್ಕೇಶ್ವರ 
ಸ್ವಾಮಿಯವರ ಅರ್ಜಿ. 
ಪೀಠಿಕೆ: 

1) ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಫಿಜಿಯಾಲಜಿ ಉಪನ್ಯಾಸಕರಾದ ಡಾಃಕೆ.ಪಿ.ಬಕ್ಕೇಶ್ವರಸ್ತಾಮಿಯವರು 
ತಾ:01.09.1994ರಿಂದ ನಿರಂತರವಾಗಿ ಕರ್ತವ್ಯದಿಂದ ಗೈರುಹಾಜರಾಗಿದ್ದರು, 1957ರ ಕೆ.ಸಿ.ಎಸ್‌.(ಸಿಸಿಎ) ನಿಯಮಾವಳಿಯ 11ನೇ 
ನಿಯಮದ ಪ್ರಕಾರ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ನಡೆಸಲಾಗಿತ್ತು. ಇಲಾಖಾ ವಿಚಾರಣಾ ವರದಿಯ ಪೈಂಡಿಂಗ್ಸ್‌ನಂತೆ 
ಆಪಾದಿತರು 4-5 ವರ್ಷಗಳಿಂದ ಅನಧಿಕೃತವಾಗಿ ಗೈರುಹಾಜರಾಗಿರುವುದು ಸಾಬೀತಾಗಿದೆ. ಅಲ್ಲದೆ ಆಪಾದಿತರು ಆರೋಪಣೆಗಳನ್ನು 
ಅಂಗೀಕರಿಸಿದ್ದು ಗೈರುಹಾಜರಿಗೆ ಯಾವುದೇ ಕಾರಣವನ್ನು ನೀಡಿರುವುದಿಲ್ಲ. ಆದುದರಿಂದ ಆಪಾದಿತರ ವಿರುದ್ಧ ಆರೋಪಿಸಲಾಗಿದ್ದ 
ದೋಷಾರೋಪಣೆ ಸಾಬೀತಾಗಿದೆ ಎಂದು ಫೈಂಡಿಂಗ್ಸ್‌ ಅನ್ನು ನೀಡಿದ್ದರು. ಈಗ ಜಾರಿಯಲ್ಲಿರುವ ಸ್ಥಾಯಿ ಆದೇಶದಂತೆ ವಿಚಾರಣೆ 
ಪ್ರಾಧಿಕಾರಿಯ ವರದಿಯನ್ನು ಆಪಾದಿತರಿಗೆ 2ನೇ ಕಾರಣ ಕೇಳುವ ನೋಟೀಸ್‌ನೊಂದಿಗೆ ಕಳುಹಿಸಲಾಯಿತು. ಅದು ಜಾರಿಯಾಗಿರಲಿಲ್ಲ. 
ಆದುದರಿಂದ, ಏಕಪಕ್ಷೀಯವಾಗಿ ಅವರ ಮೇಲೆ ಕಠಿಣ ದಂಡನೆಯನ್ನು ವಿಧಿಸಲು ಆಲೋಚಿಸಲಾಗಿತ್ತು. ಈ ಮಧ್ಯೆ 
ತಾ:04.12.2002ರಂದು ಒಂದು ಅರ್ಜಿಯನ್ನು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಿಗೆ ಸಲ್ಲಿಸಿದ್ದರು. ಅದರಲ್ಲಿ ಅವರು ನಿವೇದಿಸಿರುವಂತೆ ಸೇವೆಗೆ 
1975ರಲ್ಲಿ ಸೇರಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಸೇವಾ ನಿರತರಾಗಿದ್ದಾಗ ಕರ್ತವ್ಯದಿಂದ ಗೈರುಹಾಜರಾಗಿದ್ದಾಗಿ ತಿಳಿಯಪಡಿಸಿ ಅದಕ್ಕೆ 
ಕ್ಷಮೆಯಾಚಿಸಿ ಅವರು ಮತ್ತೆ ಕರ್ತವ್ಯಕ್ಕೆ ಸೇರಲು ಅನುಮತಿಸುವಂತೆ ಕೋರಿದ್ದರು. 

2) ತಾ: 27.12.2002ರ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಪತ್ರದಲ್ಲಿ ಅದನ್ನು ಸರ್ಕಾರಕ್ಕೆ ಸೂಕ್ತ ಕ್ರಮಕ್ಕಾಗಿ ಕಳುಹಿಸಲಾಗಿತ್ತು. 
ಅವರ ಅರ್ಜಿಯಲ್ಲಿ ನೀಡಿದ ಇತ್ತೀಚಿನ ಅವರ ವಿಳಾಸವನ್ನು ಗಣನೆಗೆ ತೆಗೆದುಕೊಂಡು ಅವರಿಗೆ ತಾ: 20.03.2003ರ 2ನೇ ಕಾರಣ ಕೇಳುವ 
ನೋಟೀಸ್‌ನ್ನು ವಿಚಾರಣಾ ವರದಿಯೊಂದಿಗೆ ಅವರ ಮೇಲೆ ಜಾರಿ ಮಾಡಲಾಯಿತು. ಸದರಿ ನೋಟೀಸಿಗೆ ಅವರು ಸಲ್ಲಿಸಿರುವ ಉತ್ತರದ 
ಮುಖ್ಯಾಂಶಗಳು ಈ ಮುಂದಿನಂತಿದೆ. 


"He had appeared before the Inquirey Authority and had pleaded guilty. He was absent from 
duty due to servere family problems and later he had written about 3 letters to the Director of Health 
Service to permit him to resume duty. No reply was received by him. Finally he has requested to permit 
him to join duty after awarding reasonable punishment. In the case if he has to appear before the I.A.in 
this connection, he would appear at any date given by the 1A. He has requested for reinstatement or 
permit him to join duty following all the necessary procedures." 


3) ಆಪಾದಿತರ ವಿರುದ್ದ ರೂಪಿಸಲಾಗಿದ್ದ ದೋಷಾರೋಪಣೆಯನ್ನು ವಿಚಾರಣೆಯಲ್ಲಿ ಭೇಷರತ್ತಾಗಿ ಅಂಗೀಕರಿಸಿದ್ದೂ ಅಲ್ಲದೆ 
ಈಗಲೂ ಸಹ ಅದನ್ನು ಅಂಗೀಕರಿಸಿ ಅದಕ್ಕೆ ಪೂರಕವಾದ ಯಾವುದಾದರೂ ಲಘು ದಂಡನೆಯನ್ನು ವಿಧಿಸಿ ಅವರನ್ನು ಕರ್ತವ್ಯದ ಮೇಲೆ 
ಪುನರ್‌ ಹಾಜರಾಗಲು ಅನುಮತಿಸುವಂತೆ ಕೋರಿದ್ದರು. 

4) ಮೇಲ್ಕಂಡ ಸನ್ನಿವೇಶದಲ್ಲಿ ಆಪಾದಿತರು ಮೇಲೆ ನಮೂದಿಸಿರುವ ಅವಧಿಯಲ್ಲಿ ಕರ್ತವ್ಯಕ್ಕೆ ಗೈರುಹಾಜರಾಗಿದ್ದರು ಎಂಬುದು 
ಸಕಲ ವಲಯಗಳಿಂದ ಸಾಬೀತಾಗಿದೆ. 

5) ಎರಡನೇ ಷೋಕಾಸ್‌ ನೋಟೀಸಿಗೆ ನೀಡಿರುವ ಆಪಾದಿತರ ಉತ್ತರವನ್ನು ತಿರಸ್ಕರಿಸಿ ವಿಚಾರಣಾ ವರದಿಯನ್ನು ಪುರಸ್ಕರಿಸಿ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 108ನೇ ನಿಯಮ ಹಾಗೂ 1957ರ ಕೆ.ಸಿ.ಎಸ್‌.(ಸಿಸಿಎ) ನಿಯಮಾವಳಿಯ 8 (ನೇ 
ನಿಯಮದೊಂದಿಗೆ ಓದಲಾದ ತಾ:14.09.2001 ಸಂಖ್ಯೆ: ಸಿಆಸುಇ 18 ಸೇಇಡಿ 2001ರ ಸುತ್ತೋಲೆಯ ಪ್ರಕಾರ ಆಪಾದಿತರನ್ನು 
ಸೇವೆಯಿಂದ ವಜಾ ಮಾಡಲು ಸರ್ಕಾರವು ನಿಶ್ಚಯಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 72 ಎಂಸಿಎಲ್‌ 1995, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2003 

6) ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಫಿಜಿಯಾಲಜಿ ಉಪನ್ಯಾಸಕರಾದ ಡಾ:ಕೆ.ಪಿ. ಬಕ್ಕೇಶ್ವರಸ್ವಾಮಿಯವರ ಮೇಲೆ 1957ರ 
ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಯ 8 (1ನೇ ನಿಯಮದಡಿ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು 
ವಿಧಿಸಲಾಗಿದೆ ಮತ್ತು ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾ ಮಾಡಲಾಗಿದೆ. 

7) ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು ವಿದ್ಯುಕ್ತವಾದ ಆದೇಶವನ್ನು ಹೊರಡಿಸಿ ಅವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಕರ್ತವ್ಯದಿಂದ ವಿಮುಕ್ತಿಗೊಳಿಸಿ ಅದರ ಪ್ರತಿಯನ್ನು ಸರ್ಕಾರಕ್ಕೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಿಗೆ ಮತ್ತು 
ಮಹಾಲೇಖಪಾಲರಿಗೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1226 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ಲೋಕೋಪಯೋಗಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಲೋಇ 232 ಸೇಇವಿ 2002, ಬೆಂಗಳೂರು, ದಿನಾಂಕ: 16ನೇ ಆಗಸ್ಟ್‌ 2003 

ಸರ್ಕಾರದ ಆದೇಶ ಸಂಖ್ಯೆ: ಲೋಇ 232 ಸೇಇವಿ 2002 ದಿನಾಂಕ 18.9.2003ರ ಪ್ರಸ್ತಾವನೆಯ ನಂತರ ನಮೂದಾಗಿರುವ 

“ಆದೇಶ ಸಂಖ್ಯೆ: ಲೋಇ 232 ಸೇಣವಿ 2002, ಬೆಂಗಳೂರು, ದಿನಾಂಕ: 18.9.2003” ಎಂಬುದರ ಬದಲಾಗಿ “ಆದೇಶ ಸಂಖ್ಯೆ: 


ಭಾಗ -೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ೧೩೭೯ 





ಲೋಣಇ 232 ಸೇಇವಿ 2002, ಬೆಂಗಳೂರು, ದಿನಾಂಕ: 18.6.2003” ಎಂಬ ಪದಗಳು ಮತ್ತು ಸಂಖ್ಯೆಗಳನ್ನು ಪ್ರತಿಯೋಜಿಸತಕ್ಕದ್ದು ಮತ್ತು 
ಯಾವಾಗಲೂ ಪ್ರತಿಯೋಜಿಸಲಾಗಿದೆ ಎಂದು ಭಾವಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಟಕರಸಪ್ಪ 
ಪಿ.ಆರ್‌. 1227 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಲೋಕೋಪಯೋಗಿ ಇಲಾಖೆ (ನೇವೆಗಳು-ಸಿ) 
FOREST, ECOLOGY AND ENVIRONMENT SECRETARIAT 
Sub: Diversion of 1000 ha. of forest land (additional) Ill Naval Base at Karwar in Uttar Kannada 
District in favour of Project, Sea Bird. 
Read: 1. G.O.No.FEE 34 FGL 99, dated 08.05.2002. 
2. D.0. Letter No. SB/200/1 dated: 31.5.2002 of Capt. V.S. Batra, G.M. {F & K}, Project 
Sea Bird, New Delhi. 
G.0.No. FEE 34 FGL 99, dated 08.05.2003. 
4. Letter No. SB/8/2000/1 dated:16.07.2003 of Capt. V.S. Batra, G.M.(F & K), project 
Sea Bird, New Delhi. 


ಲು 


PREAMBLE: 

State Government accorded sanction for the release of 1000 ha. of forest land (additional) in 
Sy.No. 50A1A1A1,26,27, and 33 etc. of BerdeNellur, Kanchinabailu Village and Sy.No. 41 of Kotebhavi 
Neggarni Village of Karwar Division to Ill Naval Base at Karwar in U.K.District in favour of Project Sea 
Bird, Karwar subject to certain conditions vide G.0.Dated 08.05.2002 read at (1) above. 

Project Sea Bird authority vide their letter dated 31.5.2002 read at (2) above has stated that the 
project is of permanent nature as it is a Defence Project and hence has requested to release the land on 
similar terms and conditions on which 2259 ha. of forest land had been released in 1986 vide 
G.O0.No.FEE 47 FGL 84, dated 04.12.1986 and to delete of conditions No.2 and 3 from the Government 
Order dated 08.05.2002 read at (1) above. 

State Government vide its G.O. dated 8.5.2003 read at (3) above has modified the condition No.3 
of the Government Order dated 08.05.2002 read at (1) above as hereunder: 

"The lessee has to pay the lease rent for only 250.00 ha. out of 1000 ha. as fixed by the 
Government from time to time". 

Project Sea Bird Authority vide their letter dated 16.07.2003 read at (4) above has again 
requested the State Government to modify the condition No.2 and No.3 stipulated in the Government 
Order dated 8.5.2002 in respect of lease period, as perpetual lease and one time payment of lease rent 
(as per the corrigendum No. FEE 69 FFM 96, dated 1.12.1997) respectively. 

The request of the Project Sea Bird Authority has been examined in detail and it is proposed to 
modify the condition No.(2) and (3) suitably. Hence, the following order. 

Government Order No. FEE 34 FGL 99, Bangalore, Dated: 12th September 2003 

In the circumstances explained in the preamble above Government are pleased to modify the 
condition No.2 and 3 stipulated in the Government Order No.FEE 34 FGL 99, dated: 08.05.2002 
respectively as here under: 

Condition No.2: "This shall be treated as perpetual lease" 

Condition No.3: "The lessee has to pay one time payment of lease rent of Rs.1000/-per ha. (as 
per Corrigendum No. FEE 69 FFM 96, dated 1.12.1997) 

By Order and in the name of the Governor of Karnataka, 
S.R. VATSALA 
P.R. 1228 Under Secretary to Government, 
Forest, Ecology and Environment Department. 
ವಸತಿ ಸಚಿವಾಲಯ 
ವಿಷಯ: ಮುಖ್ಯ ಮಂತ್ರಿಗಳ ಮಾದರಿ ಪಟ್ಟಣಗಳ ವಸತಿ ಯೋಜನೆಯನ್ನು ಕರ್ನಾಟಕ ಗೃಹ ಮಂಡಳಿ ಅನುಷ್ಠಾನಗೊಳಿಸುವ 
ಬಗ್ಗೆ - ಸರ್ಕಾರದ ಅನುಮೋದನೆ ಕುರಿತು. 
ಓದಲಾಗಿದೆ: 1. ಆಯುಕ್ತರು ಕರ್ನಾಟಕ ಗೃಹ ಮಂಡಳಿರವರ ಅ.ಸ.ಪ ಸಂಖ್ಯೆ.ಡಿಒ.ಹೆಚ್‌ಸಿಇಜಿಎಂ(ಸಿಪಿ)ಸಿಎಂಟಿಹೆಚ್‌ಪಿ/ 
2002-2003 ದಿನಾಂಕ:18.5.2002 ಹಾಗೂ ದಿನಾಂಕ:25.6.2002. 


೧೩೮೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ-೧ 





ಮಾನ್ಯ ಮುಖ್ಯ ಮಂತ್ರಿಗಳು 2002ನೇ ಆಯವ್ಯಯ ಭಾಷಣದಲ್ಲಿ ನಗರಗಳ ಅಸಾಮಾನ್ಯ ಬೆಳವಣಿಗೆಯನ್ನು ತಡೆಗಟ್ಟಲು ಸಣ್ಣ 
ಪಟ್ಟಣಗಳನ್ನು ಅಭಿವೃದ್ಧಿಪಡಿಸುವ ಅವಶ್ಯಕತೆ ಇದೆ ಎಂದು ಘೋಷಿಸಿದ್ದಾರೆ. ಅಭಿವೃದ್ಧಿ ಸಾಮರ್ಥ್ಯ ಹೊಂದಿರುವ ಸಣ್ಣ ಪಟ್ಟಣಗಳಲ್ಲಿ 
ನಿವಾಸದ ಬಡಾವಣೆಯನ್ನು ಅಭಿವೃದ್ಧಿಗೊಳಿಸಲು “ಮುಖ್ಯಮಂತ್ರಿಗಳ ಮಾದರಿ ಪಟ್ಟಣಗಳ ವಸತಿ ಯೋಜನೆ” ಎಂಬ ಹೊಸ 
ಕಾರ್ಯಕ್ರಮವನ್ನು ಹಮಿಕೊಳ್ಳಲು ಪ್ರಸ್ತಾಪಿಸಿದೆ. ಕರ್ನಾಟಕ ಗೃಹ ಮಂಡಳಿಯು ಸ್ಥಳೀಯ ಸಂಸ್ಥೆಗಳ ಜೊತೆಗೂಡಿ ಈ ಕಾರ್ಯಕ್ರಮವನ್ನು 
ಸ್ವಯಂ ಹಣಕಾಸು ವ್ಯವಸ್ಥೆ ಆಧಾರದ ಮೇಲೆ ತೆಗೆದುಕೊಳ್ಳುವುದು. 

2. ಈ ದೆಸೆಯಲ್ಲಿ ಕ್ರಮ ಜರುಗಿಸುವ ಸಲುವಾಗಿ ಆಯುಕ್ತರು ಕರ್ನಾಟಕ ಗೃಹ ಮಂಡಳಿಯವರು ಮೇಲೆ ಓದಲಾದ ಪತ್ರ 
ದಿನಾಂಕ:18.5.2002 ರಲ್ಲಿ ಸರ್ಕಾರಕ್ಕೆ ವಿವರವಾದ ಪ್ರಸ್ತಾವನೆ ಸಲ್ಲಿಸಿ, ಈ ಪ್ರಸ್ತಾವನೆಗೆ ಮಂಡಳಿಯು ದಿನಾಂಕ:22.4.2002 ರಂದು 
ಅನುಮೋದನೆ ನೀಡಿರುವುದಾಗಿ ತಿಳಿಸಿದರು. ಪ್ರಸ್ತಾವನೆಯ ಪೂರ್ಣ ವಿವರಗಳು ಈ ಕೆಳಕಂಡಂತಿದೆ: 

3. ನಗರಗಳ ಅಸಾಮಾನ್ಯ ಬೆಳವಣಿಗೆ ತಡೆಗಟ್ಟುವುದು ಅತ್ಯವಶ್ಯಕವಾಗಿರುವ ದಿಶೆಯಲ್ಲಿ ಸಣ್ಣ ಪಟ್ಟಣಗಳನ್ನು ಕ್ರಮಬದ್ಧವಾಗಿ 
ಅಭಿವೃದ್ಧಿಗೊಳಿಸಬೇಕಾಗಿದೆ. ಈ ಉದ್ದೇಶಕ್ಕಾಗಿ, ಮುಖ್ಯಮಂತ್ರಿಗಳವರ ಮಾದರಿ ಪಟ್ಟಣಗಳ ವಸತಿ ಯೋಜನೆ ಎಂಬ ಒಂದು ಹೊಸ 
ಯೋಜನೆಗಳನ್ನು ಮೊದಲನೇ ಹಂತದಲ್ಲಿ 175 ಪ್ರದೇಶಗಳಲ್ಲಿ ಅಂದರೆ ಜನಸಂಖ್ಯೆ 10000 ರಿಂದ 20000 ವರೆಗೆ ಇರುವ ಹೋಬಳಿ 
ಕೇಂದ್ರಸ್ಥಾನಗಳಲ್ಲಿ ಮತ್ತು ಇತರ ಸಣ್ಣ ಪಟ್ಟಣಗಳಲ್ಲಿ ತೆಗೆದುಕೊಳ್ಳಲಾಗುವುದು. 4ನೇ ದರ್ಜೆಯ ಸರ್ಕಾರಿ ನೌಕರರುಗಳಿಗೆ ಸೇವಾ 
ವಲಯದಲ್ಲಿರುವ ಕಡಿಮೆ ಆದಾಯದ ವರ್ಗದ ಜನರಿಗೆ ಹಾಗೂ ಸ್ವಯಂ ಉದ್ಯೋಗವನ್ನು ಅವಲಂಬಿಸಿರುವ ಜನರುಗಳಿಗೆ ಮನೆಗಳನ್ನು 
ಒದಗಿಸುವುದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಜಿಲ್ಲಾ ಕೇಂದ್ರಸ್ಥಾನಗಳನ್ನು ಈ ಯೋಜನೆಯಿಂದ ಹೊರತುಪಡಿಸಲಾಗಿದೆ. 

4. ಕರ್ನಾಟಕ ಗೃಹ ಮಂಡಳಿಯು ಸ್ವಯಂ ಈ ಯೋಜನೆಯನ್ನು ರೂಪಿಸಿ, ಕಾರ್ಯಗತಗೊಳಿಸಲಾಗುವುದು. ಸಮಂಜಸ 
ಬೆಲೆಗೆ ಜಮೀನನ್ನು ವಶಪಡಿಸುವುದು ಮಂಡಳಿಯ ಮುಖ್ಯ ಉದ್ದೇಶವಾಗಿರುತ್ತದೆ. ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ಜಮೀನುಗಳಿಗೆ 
ಆದ್ಯತೆ ನೀಡಲಾಗುವುದು. ಪ್ರತಿ ಬಡಾವಣೆಯಲ್ಲಿ ಸರಾಸರಿ 200 ನಿವೇಶನಗಳನ್ನು ರಚಿಸಲಾಗುವುದು, ಇದರ ಪೈಕಿ ಶೇಕಡ.10% ರಷ್ಟು 
ನಿವೇಶನಗಳಲ್ಲಿ ಮಾದರಿ ಮನೆಗಳನ್ನು ಕಟ್ಟಲಾಗುವುದು. 30" x 40" ನಿವೇಶನಗಳಲ್ಲಿ ಮನೆಗಳನ್ನು ಕಟ್ಟಲಾಗುವುದು. ಮನೆಯ ವಿಸ್ತೀರ್ಣ 
450 ಚ.ಅಡಿಗಳಾಗಿರುತ್ತದೆ. ಈ ಯೋಜನೆಗಳಿಗೆ ತಗಲುವ ಒಟ್ಟು ಮೊತ್ತ ವೆಚ್ಚ ರೂ.226 ಕೋಟಿಗಳು ಹಾಗೂ ಈ ಎಲ್ಲಾ 
ಯೋಜನೆಗಳನ್ನು ಅಕ್ಟೋಬರ್‌-2004ರ ಮುನ್ನ ಪೂರ್ಣಗೊಳಿಸಲಾಗುವುದು. ಅಭಿವೃದ್ಧಿಪಡಿಸಿದ ನಿವೇಶನದ ಬೆಲೆ ರೂ.36,000 ರಿಂದ 
40,000/- ಆಗಿರುತ್ತದೆ. ಹಾಗೂ ಮನೆಯ ಬೆಲೆ ನಿವೇಶನ ಸೇರಿ ರೂ.2.25 ಲಕ್ಷಗಳು. 

5. ಈ ಯೋಜನೆಯನ್ನು ಕರ್ನಾಟಕ ಗೃಹ ಮಂಡಳಿಯ ಸ್ವಯಂ ಹಣಕಾಸು ವ್ಯವಸ್ಥೆಯ ಆಧಾರದ ಮೇಲೆ 
ತೆಗೆದುಕೊಳ್ಳಲಾಗುವುದು, ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವಶ ಜಮೀನು ಲಭ್ಯವಿದ್ದು, ಜಂಟಿ ವಸತಿ ಯೋಜನೆಯನ್ನು ತೆಗೆದುಕೊಳ್ಳಲು 
ಇಚ್ಚಿಸಿದಲ್ಲಿ, ಈ ಯೋಜನೆಯನ್ನು ಸ್ಥಳೀಯ ನಗರ ಪ್ರದೇಶಗಳಿಗೂ ವಿಸ್ತರಿಸಲಾಗುವುದು. 

6. ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿರವರ ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ 
ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ವಇ 103 ಕಗೃಮಂ 2002, ಬೆಂಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್‌ 2003 

ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ಸರ್ಕಾರ ಈ ಕೆಳಕಂಡಂತೆ ಆದೇಶವನ್ನು ಹೊಡಡಿಸಿದೆ. 

1) “ಮುಖ್ಯಮಂತ್ರಿಗಳ ಮಾದರಿ ಪಟ್ಟಣಗಳ ವಸತಿ ಯೋಜನೆ” ಯನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ ಗೃಹ ಮಂಡಳಿಗೆ 
ಅನುಮತಿ ನೀಡಲಾಗಿದೆ. 

2) ಮೇಲೆ ವಿವರಿಸಿರುವಂತೆ ಜನ ಸಂಖ್ಯೆ 10000 ರಿಂದ 20000 ವರೆಗೆ ಇರುವ 176 ಸಣ್ಣ ಪಟ್ಟಣಗಳಲ್ಲಿ ಯೋಜನೆಗಳನ್ನು 
ತೆಗೆದುಕೊಂಡು ಪ್ರತಿಯೊಂದು ಯೋಜನೆಯಡಿ 200 ನಿವೇಶನಗಳನ್ನು ರಚಿಸಿ, ಇದರ ಪೈಕಿ ಶೇ.10% ರಷ್ಟು ನಿವೇಶನಗಳಲ್ಲಿ ಮಾದರಿ 
ಮನೆಗಳನ್ನು ಕಟ್ಟಲು ಕರ್ನಾಟಕ ಗೃಹ ಮಂಡಳಿಗೆ ಅನುಮತಿ ನೀಡಿದೆ. ಈ ಯೋಜನೆಗಳನ್ನು ಬೇಡಿಕೆ ಹಾಗೂ ಜಮೀನಿನ ಲಭ್ಯತೆಯ 
ಆಧಾರದ ಮೇಲೆ ತೆಗೆದುಕೊಳ್ಳುವುದು. 176 ಸಣ್ಣ ಪಟ್ಟಣಗಳ ಪಟ್ಟಿಯನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 

3) ಈ ಯೋಜನೆಯಡಿಯಲ್ಲಿ ಬರುವ ಪ್ರತಿಯೊಂದು ಪ್ರಕರಣಗಳಿಗೆ, ಮಂಡಳಿಯು ಸರ್ಕಾರದ ಅನುಮೋದನೆ 
ಪಡೆಯುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 685 ವೆಚ್ಚ-3/2002 ದಿನಾಂಕ:28.9.2002 ರಲ್ಲಿ 
ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ. ನೀಲಕಂಠನ್‌ 
ಪೀಠಾಧಿಕಾರಿ-3 ವಸತಿ ಇಲಾಖೆ. 
ಸರ್ಕಾರದ ಆದೇಶ ಸಂಖ್ಯೆ.ವಣ 103 ಕಗ್ಳಮಂ 2003 ದಿನಾಂಕ:18-9-2003 ಅನುಬಂಧ-1 

















Sl.No. | District Taluk Place Total Population 
1 Bagalkot Badami Tmc 19982 
2 Bagalkot Badami Kerur Tmc 15199 
3 Bagalkot Bagalkot Sirur 11628 






















































































































































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ೧೩೮೧ 
Sl.No. | District Taluk Place Total Population 
4 Bagalkot Bilgi Bilgi 12260 
5 Bagalkot Hungund Amingad 11500 
6 Bagalkot Hungund Amingad 11500 
7 Bagalkot Hungund Hungund Tmc 15391 
8 Bagalkot Jamkhandi Terdal 10577 
9 Bagalkot Jamkhandi Terdal 10577 
10 Bagalkot Jamkhandi Terdal Tmc 17334 
11 Bagalkot Mudhol Belagalli 11199 
12 Bangalore(Rural) Devanhalli Devanahali Tmc 18253 
13 Bangalore(Rural) Magadi Magadi Tmc 19646 
14 Bangalore(Rural) Nelamagala Nelamangala Mp 17567 
15 Belgaum Athni Ainapur 14811 
16 Belgaum Athni Athni 12731 
17 Belgaum Athni Athni 12731 
18 Belgaum Athni Kagwad 10928 
19 Belgaum Athni Kokatnur 12993 
20 Belgaum Athni Madhabhavi 13029 
21 Belgaum Athni Shedbal 11704 
22 Belgaum Athni Shedbal 11704 
23 Belgaum Athni Ugar 17568 
24 Belgaum Belgaum Bagewadi 10024 
25 Belgaum Belgaum Bagewadi 10024 
26 Belgaum Belgaum Yellur 10818 
27 Belgaum Chikodi Ankali 10606 
28 Belgaum Chikodi Borgaon 12471 
29 Belgaum Chikodi Examba 10815 
30 Belgaum Chikodi Galatga 10235 
31 Belgaum Chikodi Kabbur 11124 
32 Belgaum Chikodi Karadaga 10627 
33 Belgaum Chikodi Kerur 11293 
34 Belgaum Chikodi Khadaklat 11491 
35 Belgaum Chikodi Sadalgi Tmc 15614 
36 Belgaum Gokak Arabhavi 10919 
37 Belgaum Gokak Gokak Falls Nac 11121 
38 Belgaum Gokak Kallolli 12796 
39 Belgaum Gokak Khanagaon 11476 
40 Belgaum Gokak Konnur Tmc 14937 
41 Belgaum Gokak Naganur 11633 
42 Belgaum Hukeri Hukeri Tmc 17398 
43 Belgaum Khanapur Khanapur Tmc 14728 
44 Belgaum Parasgad Manoli 15126 
45 Belgaum Parasgad Murgod 10452 
46 Belgaum Ramdurg Katakol 10188 
47 Belgaum Raybag Chinchali 13536 
48 Belgaum Raybag Hidakal 11786 
49 Belgaum Raybag Kankanawadi 10581 
50 Belgaum Raybag Mugalkhod 17755 
51 Belgaum Raybag Raybag Tmc 12408 
52 Belgaum Sampgaon Kittur 13908 
53 Belgaum Sampgaon M.k. hubli 10908 
54 Bellary Bellary Emmiganur 11033 
55 Bellary Bellary Kurugodu 13202 








































































































































































































೧೩೮೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ -೧ 
Sl.No. | District Taluk Place Total Population 
56 Bellary Hadagalli Hadagalli Tmc 18713 
57 Bellary Hagaribommanahalli Chintrapalli 15371 
58 Bellary Hospet Mariyammanahalli 12224 
59 Bellary Kudligi Kotturu Tmc 19174 
60 Bellary Kudligi Kudligi 14630 
61 Bellary Sandur Sandur 17905 
62 Bellary Siruguppa Tekkalakote Tmc 18792 
63 Bidar Aurad Aurad 13059 
64 Bidar Basavakalyan Rajeshwar 11724 
65 Bidar Homnabad Chitgoppa Tmc 18090 
66 Bidar Homnabad Halilikhed 16268 
67 Bijapur Basavana Bagevadi Kolhar 10933 
68 Bijapur Basavana Bagevadi Managoli 12039 
69 Bijapur Bijapur Babaleshwar 10881 
70 Bijapur Indi Chadchan 11067 
71 Bijapur Indi 581010 10243 
72 Bijapur Muddebihal Naltawad 10925 
73 Bijapur Sindgi Almel 11383 
74 Bijapur Sindgi Devara Hippargi 10656 
75 Bijapur Sindgi Sindgi Tmc 16183 
76 Chamarajnagar Kollegal Martalli 10915 
77 Chamarajnagar Kollegal Martalli 10915 
78 Chamarajnagar Kollegal Martalli 10915 
79 Chamarajnagar Kollegal Sathegala 10315 
80 Chamarajnagar Yelandur Agara 11401 
81 Chitradurga Challakere Naikanahatti 10738 
82 Chitradurga Chitradurga Turuvanur 12049 
83 Chitradurga Holalkere Holalkere Mp 12221 
84 Chitradurga Hosdurga Hosdurga Mp 17257 
85 Dakshina Kannada | Bantval Kolnad 10303 
86 Dakshina Kannada | Bantval Vittal 14196 
87 Dakshina Kannada | Mangalore Mulki Tmc 14100 
88 Dakshina Kannada | Sulya Sulya 14261 
89 Davanagere Channagiri Channagiri Mp 14135 
90 Davanagere Harihar Malebennur 16338 
91 Davanagere Harpanahalli Hiremegalageri 10053 
92 Davanagere Honnali Honnali Mp 12632 
93 Davanagere Jagalur Jagalur Mp 12099 
94 Dharwad Dharwad Alnavar Tmc 14485 
95 Dharwad Kundgol Kundagol Tmc 14709 
96 Dharwad Kundgol Saunshi 10991 
97 Dharwad Navalgund Navalgund Tmc 19438 
98 Gadag Gadag Mulgund Tmc 15760 
99 Gadag Mundargi Mundargi Tmc 16542 
100 Gadag Ron Naregal Tmc 14592 
101 Gadag Ron Ron Tmc 19116 
102 | Gadag Shirhatti Shirhatti Mp 14984 
103 | Gulbarga Afsalpur Afzalpur 14150 
104 | Gulbarga Afsalpur Mannur 10182 
105 | Gulbarga Chincholli Chincholli Mp 10584 
106 | Gulbarga Chitapur Chitapur Tmc 19767 
107 Gulbarga Jevargi Jevargi 10877 










































































































































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ೧೩೮೩ 
Sl.No. | District Taluk Place Total Population 
108 | Gulbarga Shorapur Kekkera 14284 
109 | Gulbarga Shorapur Kembhavi 10115 
110 | Gulbarga Yadgir Gurmatkal Tmc 13674 
111 Hassan Arkalgud Arkalgud Mp 13457 
112 Hassan Belur Belur Tmc 16827 
113 Hassan Manjarabad Sakleshpur Tmc 18872 
114 Haveri Haveri Guttal 12786 
115 Haveri Hirekerur Hirekerur 13588 
116 Haveri Hirekerur Rattihalli 10363 
117 Haveri Ranibenur Ranibennur 10761 
118 Haveri Ranibenur Ranibennur 10761 
119 | Haveri Shiggaon Shahabazar 11219 
120 Haveri Shiggaon Shiggaon Tmc 19809 
121 Kodagu Virajpet Virajpet Mp 13137 
122 Kolar Bagepalli Bagepalli Mp 12336 
123 | Kolar Srinivaspur Srinivaspur Mp 16550 
124 Koppal Gangawati Kanakogiri 11941 
125 Koppal Gangawati Karatgi 15832 
126 Koppal Kushtagi Hanamsagar 10175 
127 Koppal Kushtagi Kushtagi Mp 14652 
128 Koppal Kushtagi Tawargera 10471 
129 Koppal Yelbarga Kuknoor 12562 
130 Mandya Krishnarajpet Krishnarajpet Mp 17999 
131 Mandya Maddur Besagarahalli 10205 
132 Mandya Nagamangala Nagamangala Mp 14096 
133 Mandya Pandavapura Pandavapura Tmc 15998 
134 Mysore Krishnarajanagara Saligrama 10879 
135 Mysore Piriyapatana Piriyapatna Mp 12008 
136 Raichur Devadurga Devadurga Mp 14959 
137 Raichur Lingsugur Hatti Gold Mines Nac 14968 
138 Raichur Lingsugur Maski 15352 
139 Raichur Lingsugur Mudgal Tmc 14650 
140 Raichur Manvi Kowtal 10231 
141 Raichur Manvi Sirwar 11891 
142 Raichur Sindhnur Gorebal 10962 
143 Raichur Sindhnur Jalihal 13270 
144 Raichur Sindhnur Sindhnur 10706 
145 Raichur Sindhnur Turvihal 10135 
146 | Shimoga Sagar Jog Falls Notified Area 13272 
147 Shimoga Tirthahalli Tirthahalli Tmc 13092 
148 Tumkur Chiknayakanahalli Chiknayakanahalli Tmc 17663 
149 Tumkur Chiknayakanahalli Huliyar 10314 
150 Tumkur Chiknayakanahalli Huliyar 10314 
151 Tumkur Gubbi Gubbi MP 13814 
152 | Tumkur Korategere Koratagere Mp 11531 
153 | Tumkur Pavagada Pavagada Mp 19306 
154 | Tumkur Turuvekere Turuvekere Mp 11109 
155 Udupi Coondapur Gangoli Nmct 12332 
156 | Udupi Coondapur Shiroor 13254 
157 Udupi Coondapur Uppunda 10058 
158 | Udupi Karkal Mudbidri Tmc 15868 
159 Udupi Udupi Badagabettu-76 Nmct 10446 























೧೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೩ ಭಾಗ -೧ 



















































































Sl.No. | District Taluk Place Total Population 
160 Udupi Udupi Herga Og 12311 
161 Udupi Udupi Malpe Nmct 19063 
162 Udupi Udupi Nadsal 10527 
163 Udupi Udupi Saligram Tmc 14020 
164 Udupi Udupi Shirva 12805 
165 Udupi Udupi Shivalli Og 18291 
166 Udupi Udupi Udyavara 11669 
167 Uttara Kannada Ankola Ankola Tmc 13509 
168 Uttara Kannada Bhatkal Mavalli 13197 
169 Uttara Kannada Bhatkal Shirali 11842 
170 Uttara Kannada Haliyal Haliyal Tmc 18005 
171 Uttara Kannada Honavar Honavar Tmc 16192 
172 Uttara Kannada Honavar Manki 14828 
173 Uttara Kannada Kumta Gokarn 12253 
174 Uttara Kannada Mundgod Mundagod 10496 
175 Uttara Kannada Yellapur Yellapur Mp 14456 
176 | Gulbarga Sedam Malkhed 10050 

Total 176 
ಐ. ನೀಲಕಂಠನ್‌ 
ಪಿ.ಆರ್‌. 1229 ಪೀಠಾಧಿಕಾರಿ-3 ವಸತಿ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀ ಸಿ.ಎನ್‌. ಹಳಂಬರ್‌, ನಿವೃತ್ತ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ರವರ ವಿರುದ್ಧದ ಇಲಾಖಾ 
ವಿಚಾರಣೆ - ಆರೋಪ ಮುಕ್ತರನ್ನಾಗಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 105 ಎಸ್‌ಇಎನ್‌ 98, ದಿನಾಂಕ: 11.5.2001. 
2. ಶ್ರೀ ಎಂ.ಎಸ್‌. ನಟರಾಜಮೂರ್ತಿ, ನಿವೃತ್ತ ನ್ಯಾಯಾಧೀಶರ, ವರದಿ ದಿನಾಂಕ: 12.6.2003. 

ಪ್ರಸ್ತಾವನೆ: 

ಸಾರ್ವಜನಿಕ ಶಿಕ್ಷಣ ಇಲಾಖೆಯ (ಪ್ರಾಥಮಿಕ) ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ವಿಧಿವಿಧಾನಗಳನ್ನು 
ಪಾಲಿಸದೇ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಲೂರು ತಾಲ್ಲೂಕು ನಾಗಸಮುದ್ರದ ಶ್ರೀ ಸಿದ್ದಾರ್ಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ 
ಹುದ್ದೆಗಳು ಇಲ್ಲದಿದ್ದರೂ ಅಧಿಕಾರ ದುರುಪಯೋಗಪಡಿಸಿಕೊಂಡು ಕೆಲವೊಂದು ಶಿಕ್ಷಕರುಗಳ ನೇಮಕಾತಿಯನ್ನು ಅಕ್ರಮವಾಗಿ 
ಅನುಮೋದಿಸಿದ ಮತ್ತು ಅದೇ ಶಾಲೆಯ ಪದವೀಧರ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ನಿಯಮಬಾಹಿರವಾಗಿ ಮಂಜೂರು ಮಾಡಿದ 
ಹಾಗೂ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲ್ಲೂಕಿನ ಶ್ರೀ ಚಿಕ್ಕನಕೊಪ್ಪ ಚೆನ್ನವೀರ ಶರಣರ ಪ್ರಾಥಮಿಕ ಶಾಲೆಯ ಕೆಲವೊಂದು ಶಿಕ್ಷಕರುಗಳ 
ನೇಮಕಾತಿಯನ್ನು ಅಕ್ರಮವಾಗಿ ಅನುಮೋದಿಸಿ ದುರ್ನಡತೆಯನ್ನು ಎಸಗಿದ ಆರೋಪಗಳಿಗಾಗಿ ಶ್ರೀ ಸಿ.ಎನ್‌. ಹಳಂಬರ್‌, ನಿರ್ದೇಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಆದೇಶಿಸಿ ಮೇಲೆ (1ರಲ್ಲಿ ಓದಲಾದ ದಿನಾಂಕ:11.5.2001 ರ 
ಆದೇಶದಲ್ಲಿ ಶ್ರೀ ಎಂ.ಎಸ್‌. ನಟರಾಜ್‌ಮೂರ್ತಿ, ನಿವೃತ್ತ ನ್ಯಾಯಾಧೀಶರು, ಬೆಂಗಳೂರು ಅವರನ್ನು ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಲಾಯಿತು. ವಿಚಾರಣಾಧಿಕಾರಿಗಳು ವಿಚಾರಣೆ ಕೈಗೊಂಡು ಮೇಲೆ (2) ರಲ್ಲಿ ಓದಲಾದ ದಿನಾಂಕ: 12.6.2003ರ ವಿಚಾರಣಾ 
ವರದಿ ಸಲ್ಲಿಸಿ ಆರೋಪಿತ ನಿವೃತ್ತ ಅಧಿಕಾರಿಯ ವಿರುದ್ಧ ಹೊರಿಸಲಾದ ಆರೋಪಗಳು ಸಾಬೀತಾಗಿಲ್ಲವೆಂಬ ನಿರ್ಣಯವನ್ನು ನೀಡಿರುತ್ತಾರೆ. 
ವಿಚಾರಣಾಧಿಕಾರಿಗಳ ವರದಿಯನ್ನು ಪರಿಶೀಲಿಸಿದ ಸರ್ಕಾರವು ವಿಚಾರಣಾ ವರದಿಯನ್ನು ಒಪ್ಪದಿರಲು ಸಕಾರಣಗಳು ಇಲ್ಲದಿರುವುದರಿಂದ 
ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಕ್ರಮಾಂಕ: ಸಿಆಸುಇ 105 ಎಸ್‌ಇಎನ್‌ 98, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌ 2003 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸಂದರ್ಭಗಳಿಂದಾಗಿ ಸರ್ಕಾರವು ಶ್ರೀ ಸಿ.ಎನ್‌. ಹಳಂಬರ್‌, ನಿವೃತ್ತ ನಿರ್ದೇಶಕರು, ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಅವರನ್ನು ದಿನಾಂಕ: 11.5.2001 ರ ಸರ್ಕಾರಿ ಆದೇಶದಲ್ಲಿ ಮಾಡಲಾದ ಆರೋಪಗಳಿಂದ ಆರೋಪ 
ಮುಕ್ತರನ್ನಾಗಿಸುತ್ತದೆ. 

ಈ ವಿಚಾರಣೆ ನಡೆಯದಿದ್ದಲ್ಲಿ ಶ್ರೀ ಸಿ.ಎನ್‌. ಹಳಂಬರ್‌ ಅವರು ಯಾವ ಸೌಲಭ್ಯಗಳನ್ನು ಪಡೆಯುತ್ತಿದ್ದರೋ ಅವುಗಳನ್ನು 
ಪಡೆಯಲು ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 1254 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


